ಓ . ಎಲ್. ನಾಗಭೂಷಣಸ್ವಾಮಿ 


ನಕ್ಷತ್ರಗಳು 


ಕವನ ಸಂಕಲನ 


ಅಭ್ಯುದಯ ಸಾಹಿತ್ಯ 

ಮೈ ಸೂ , 


PA 


ನಕ್ಷತ್ರಗಳು 


(ಕವನ ಸಂಕಲನ) 


Soss 


ಓ . ಎಲ್ . ನಾಗಭೂಷಣ ಸ್ವಾಮಿ 


ಅಭ್ಯುದಯ ಸಾಹಿತ್ಯ 

ಮೈ ಸ ರು 


ನಕ್ಷತ್ರಗಳು : ಕವನ ಸಂಕಲನ, ಓ. ಎಲ್ . ನಾಗಭೂಷಣಸ್ವಾಮಿ 
ಪ್ರಕಾಶಕರು : ಅಭ್ಯುದಯ ಸಾಹಿತ್ಯ , 
ಶಂಕರಮಠದ ಬೀದಿ, ಮೈಸೂರು- 570004 


ಪುಟಗಳು : ೨೪ + ೪೦. 


ಬೆಲೆ : ರೂ 


3 - 00 


ಕವನಗಳ ಹಕ್ಕು : ಓ . ಎಲ್ . ನಾಗಭೂಷಣ ಸ್ವಾಮಿ 


ಮುದ್ರಕರು : ಶ್ರೀ ಗಾಯತ್ರಿ ಪ್ರಿಂಟರ್ , ಮೈಸೂರು 


ಮೊದಲ ಮುದ್ರಣ : ಆಗಸ್ಟ್ 1975 


ನನ್ನ ಮಾತು 
' ನಕ್ಷತ್ರಗಳು ಪ್ರಕಟವಾಗುತ್ತಿರುವ ನನ್ನ ಮೊದಲ ಕವನ 
ಸಂಕಲನ. ಕಳೆದ ಐದು ವರ್ಷಗಳಲ್ಲಿ ಬರೆದ ಪದ್ಯಗಳಲ್ಲಿ ಕೆಲವನ್ನು 
ಆಯು ಪ್ರಕಟಿಸುತ್ತಿದ್ದೇನೆ, ಇವುಗಳಲ್ಲಿ - ಹೀಗೆ ನೀನು ನನ್ನ 
ಬಿಟ್ಟು ಹೋಗಬೇಡ' ಎಂಬ ಪದ್ಯದ ರಚನೆಯಲ್ಲಿ 
Sir Thomas Wyatt ಮತ್ತು Keats ರ ಕವನಗಳ 
ಪ್ರಭಾವ ಸ್ವಲ್ಪ ಮಟ್ಟಿಗೆ ಇದೆ, ' ಹಾಸಿಗೆಯ ಮೇಲಿನ 
ಮೆತ್ತನೆ ದಿಂಬಿನಹಾಗೆ ' ಎಂಬ ಪದ್ಯ John Donne ನ 
Ecstasy ಕವನದಿಂದ ಪ್ರಭಾವಿತವಾಗಿದೆ. 
- ಶ್ರೀ ವಿ. ಎನ್ . ಲಕ್ಷ್ಮೀ ನಾರಾಯಣ, ಶ್ರೀ ಟಿ. ಎಸ್ . 
ರಾಮಸ್ವಾಮಿ , ಶ್ರೀ ಹೊರೆಯಾಲದೊರೆಸ್ವಾಮಿ ; ನನ್ನ ಕೆಲವು 
ಪದ್ಯಗಳನ್ನು ಪ್ರಕಟಿಸಿದ “ ಸಂಕ್ರಮಣ ' ಮತ್ತು : ಕಸ್ತೂರಿ? 
ಸಂಪಾದಕರು ; ಶ್ರೀ ಗಾಯತ್ರಿ ಪ್ರಿಂಟರ್‌ನ ಶ್ರೀ ನಾಗಸುಂದರ್ , 
ಮತ್ತು ನನ್ನ ಬರವಣಿಗೆಯಲ್ಲಿ ಆಸಕ್ತಿ ತೋರಿಸುವ ನನ್ನ ಎಲ್ಲ 
ಆತ್ಮೀಯರಿಗೆ ನಾನು ಚಿರಋಣಿ. 

ಪುಟ ೭ ರಲ್ಲಿ - ಕೋಟಿ” ಎಂಬುದನ್ನು “ ಕೋಟಿ? 
ಎಂದೂ , ಪುಟ ೨೪ ರ ಕೊನೆಯಲ್ಲಿ ಈ ದೇವರೇ ' ಎಂಬುದನ್ನು 
“ ದೇವರೇ ' ಎಂದೂ , ಪುಟ ೨೫ ರಲ್ಲಿ - ಹೀಗೆ ಇರುತ್ತೇವೆ ? 
ಎಂಬುದನ್ನು - ಹೀಗೇ ಇರುತ್ತೇವೆ' ಎಂದೂ ಓದಿಕೊಳ್ಳಬೇಕಾಗಿ 
ವಿನಂತಿ. 


ಮೈಸೂರು 
ಆಗಸ್ಟ್ 1975 


- ಓ . ಎಲ್ . ನಾಗಭೂಷಣಸ್ವಾಮಿ 


So all my best is dressing old words new , 
Spending again what is already spent. 


- Shakespeare . 

Sonnet 76 


ಸ ರಿ ವಿ ಡಿ 


` 


ನನ್ನ ಮಾತು 
ಈ ಸಂಗ್ರಹದ ಕವನಗಳನ್ನು ಕುರಿತು 
ಶ್ರೀ ವಿ. ಎನ್ . ಲಕ್ಷ್ಮೀನಾರಾಯಣ 
ಶ್ರೀ ಟಿ . ಎಸ್ . ರಾಮಸ್ವಾಮಿ 


C& 


ಕವನಗಳು 


ಯಾರಲ್ಲಿ ಹೇಳಲಿ ಹೇಳು 
ಚಿನ್ನದ ಬೆಳ್ಳಿಯ ಕೆಸರು 
ಇಷ್ಟೊಂದು ದೊಡ್ಡಬಯಲಲ್ಲಿ 
ನಿನಗೆ ಒಂದು ಮಾತು ಹೇಳಬೇಕು 
ನಿನ್ನೆ ರಾತ್ರಿ ನಿನ್ನ ಮೇಲೆ ಸಿಟ್ಟು ಬಂದು 
ಹೀಗೆ ನೀನು ನನ್ನ ಬಿಟ್ಟು ಹೋಗಬೇಡ 
ಸ್ವಲ್ಪ ತಡಿ, ಮೋಡಹೋಗಲಿ , ಚಂದ್ರಬರುತ್ತಾನೆ 
ಹಾಸಿಗೆಯ ಮೇಲಿನ ಮೆತ್ತನೆ ದಿಂಬಿನ ಹಾಗೆ 
ಈ ಪ್ರಪಂಚದಲ್ಲಿ ನಾನು, ಕೇವಲ 
ಮೊದಲಿನ ಹಾಗಲ್ಲ ಈಗ 

೧೯ 
ಈ ಸಭಾಸ್ಥಳಕ್ಕೆ ಬಂದಕಾರ್ಯಾರ್ಥವೇನು ದೇವಾ ? ೨೫ 
ಅನುವಾದಿತ ಚೀನೀ ಪದ್ಯಗಳು 

೩೬೩೯ 


C9ಗೆMw 


ಈ ಸಂಗ್ರಹದ ಕವನಗಳನ್ನು ಕುರಿತು 


- ಅಮರ್ತ ಅನುಭವವನ್ನು ಭಾಷೆಯಲ್ಲಿ ಮೂರ್ತ 
ಗೊಳಿಸುವುದು ಹೇಗೆ ? ಇದು ಎಲ್ಲ ಸೃಜನಶೀಲ ಬರಹ 
ಗಾರರನ್ನೂ ಅದರಲ್ಲಿ ಕವಿ ಎನಿಸಿಕೊಳ್ಳಬಯಸುವ 
ಜನರನ್ನು ನಿರಂತರವಾಗಿ ಕಾಡುವ ಸಮಸ್ಯೆ . ತಾವು 
ಹುಟ್ಟುವಾಗಲೇ ಕವಿಗಳೆಂದೂ , ರಸ ಋಷಿಗಳೆಂದೂ 
ಭದ್ರವಾಗಿ ನಂಬಿರುವವರ ಮಾತು ಬೇರೆ. ಈ ಸಮಸ್ಯೆ 
ಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ( ಸಫಲ 
ರಾಗುವುದೂ ಬಿಡುವುದೂ ಬೇರೆ ಪ್ರಶ್ನೆ) ಪ್ರಾಮಾಣಿಕ 
ವಾಗಿ ಕ್ರಿಯಾಭಿವ್ಯಕ್ತಿಗೆ ಪ್ರಯತ್ನ ಪಡುವುದರ ಫಲ 
ವನ್ನು ಬಹುಶಃ ನಾವು ಸಾಹಿತ್ಯವೆಂದು ಕರೆಯುತ್ತೇವೆ. 
ಈ ಪ್ರಯತ್ನ ಯಾವ ಮಟ್ಟದ್ದು ಎನ್ನುವುದರ ಮೇಲೆ 
ಆಯಾ ಸಾಹಿತ್ಯ ಪ್ರಕಾರದ ಮೌಲ್ಯ ಅವಲಂಬಿತವಾಗಿ 
ರುತ್ತದೆ. ಇದರಲ್ಲಿ ಶಿಲ್ಪ ತಂತ್ರ ಮತ್ತು ಬದುಕಿನ 
ದರ್ಶನದ ಪಾಲೂ ಕಡೆಗಣಿಸಲಾಗದಷ್ಟು ಗಣನೀಯ 
ವಾಗಿ ಸೇರಿರುತ್ತದೆಂಬುದನ್ನು ಬೇರೆ ಹೇಳಬೇಕಾಗಿಲ್ಲ. 


- ಇಷ್ಟನ್ನು ಒಪ್ಪಿಕೊಂಡಮೇಲೂ ಎರಡು ಪ್ರಶ್ನೆಗಳು 
ಸಹಜವಾಗಿ ಏಳುತ್ತವೆ. ಈ ಅನುಭವದ ಅಭಿವ್ಯಕ್ತಿ 
ಏತಕ್ಕಾಗಿ ಮತ್ತು ಯಾರಿಗಾಗಿ ? ಸಾಹಿತ್ಯದ ಮೂಲ 
ಭೂತ ಸಮಸ್ಯೆಗಳಿಗೆ ನಮ್ಮನ್ನು ಒಡ್ಡುವ ಈ ಪ್ರಶ್ನೆಗಳು 
ಸರಳವಾಗಿರುವಂತೆ ಅತ್ಯಂತ ಜಟಿಲವೂ ಹೌದು. 
ಪ್ರತಿಯೊಬ್ಬ ಕವಿಯೂ ಸಾಹಿತಿಯೂ ಬಹುಶಃ ತನ್ನದೇ 
ರೀತಿಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಬರೆಯ 


ಹೊರಡುತ್ತಾನೆಂದು ನನ್ನ ತಿಳುವಳಿಕೆ . ಹೀಗೆಂದ 
ಮಾತ್ರಕ್ಕೆ ಆ ಉತ್ತರಗಳೇ ಸರಿಯಾದವುಗಳೆಂದು 
ಯಾರೂ ತಿಳಿಯುವುದಿಲ್ಲ . ದುರ್ದೆವದಿಂದ ಯಾರಾ 
ದರೂ ಹಾಗೆ ತಿಳಿದು ತಾವೇ ಸಾಹಿತ್ಯದ ವಾರಸುದಾರ 
ರೆಂದೂ , ತಮ್ಮ ಕಾವ್ಯಸಿದ್ಧಾಂತಕ್ಕೆ ಹೊಂದುವುದರೆ 
ಮಾತ್ರವೇ ಸಾಹಿತ್ಯವೆಂದು ಗಳಹಲು ಶುರುಮಾಡಿ 
ದಾಗಲೇ ಮಠಗಳು, ಗುಂಪುಗಾರಿಕೆ, ಸಾಹಿತ್ಯಕ ಮತ್ಸರ 
ಮತ್ತು ಹೊಸತನ್ನು ಸ್ವೀಕರಿಸಲು ಬೇಕಾದ ಮುಕ್ತ 
ಮನಸ್ಸನ್ನು ಕಳೆದುಕೊಂಡ ಗೊಡ್ಡು ತನ ಒದಗುತ್ತದೆ. 


ಈ ಎಲ್ಲ ಅಂಶಗಳನ್ನು ಹಿಂಜಿನೋಡಿದಾಗ - ಕವಿ ? 
ಯಾಗುವುದು ಎಷ್ಟು ಕಷ್ಟ ಎಂಬುದು ವ್ಯಕ್ತವಾಗುತ್ತದೆ. 
ಇವೆಲ್ಲದರ ಬಗೆಗೆ ಅಲ್ಪ ಸ್ವಲ್ಪ ಎಚ್ಚರದಿಂದ ಬರೆಯುವ 
ವರೂ ಕೆಲವು ಸಲ ತಾವು ಬರೆದದ್ದಕ್ಕೆಲ್ಲಾ ವಿಮರ್ಶಕರು 
ಜಾವಿಾನು ನಿಲ್ಲಬೇಕೆಂದು ಬಯಸುವುದುಂಟು. ಇದು 
ಪ್ರಚಲಿತ ಕನ್ನಡ ಸಾಹಿತ್ಯದಲ್ಲಿ ಹೊಸದೇನಲ್ಲ . 


ತಾನು ಯಾತಕ್ಕಾಗಿ ಬರೆಯುತ್ತೇನೆ ಎಂಬುದಕ್ಕೆ 
(ವೈಯಕ್ತಿಕ ತುರ್ತು' ಇತ್ಯಾದಿ ಕಾರಣಗಳನ್ನು 
ಬರೆಯುವವರು ಕೊಡಬಹುದು, ಆದರೆ ಯಾರಿಗಾಗಿ ? 
ಎಂದಾಗ ಇಷ್ಟು ಸುಲಭವಾಗಿ ಉತ್ತರಕೊಟ್ಟು ಸುಮ್ಮ 
ನಾಗಲು ಸಾಧ್ಯವಿಲ್ಲ. ಯಾಕೆಂದರೆ ಅನುಭವಕ್ಕೂ 
ಭಾಷೆಗೂ ಸಂಬಂಧವಿದೆಯೆಂದು ಒಪ್ಪಿಕೊಂಡರೆ 
ಭಾಷೆಗೂ , ಯಾವುದೋ ಒಂದು ಮಟ್ಟದ ಓದುಗರಿಗೂ 
ಸಂಬಂಧವಿರಲೇಬೇಕು. ಒಂದು ಕಾವ್ಯ ಎಷ್ಟು ಮಟ್ಟದ 
ಓದುಗರನ್ನು ಒಮ್ಮೆಲೆ ಮುಟ್ಟ ಬಲ್ಲದು ಮತ್ತು ಹಾಗೆ 
ಮುಟ್ಟಿದ ಮೇಲೂ ಮೊದಲಿನಂತೇ ಲವಲವಿಕೆಯಿಂದ 


ಜೀವಂತವಾಗಿ ಉಳಿಯಬಲ್ಲದು ಎಂಬುದರಮೇಲೆ ಆ 
ಕಾವ್ಯದ ಮಹತ್ವ ಸೂಚಿತವಾಗಿರುತ್ತದೆ. ( ಇಲ್ಲಿ ಮುಟ್ಟ 
ಎಂಬುದು ಮೌಲ್ಯ ನಿರ್ಣಯವನ್ನು ಸೂಚಿಸುವುದಿಲ್ಲ , 
ಬರಿ ಬೇರೆ ಬೇರೆ ಅಭಿರುಚಿಗಳನ್ನು ಗುರುತಿಸುವ ಪದ 
ಅಷ್ಟೆ .) ಈ ದೃಷ್ಟಿಯಿಂದ ನಾವು ರಾಮಾಯಣ ಮಹಾ 
ಭಾರತಗಳನ್ನು ಮಹಾಕಾವ್ಯಗಳೆಂದು ಕರೆಯುತ್ತೇವೆಂದು 
ತೋರುತ್ತದೆ. ಇಷ್ಟಾಗುವುದಕ್ಕೆ ಕವಿಯ ಮನೋ 
ಧರ್ಮ ಎಷ್ಟೊಂದುಮಟ್ಟದ ಅನುಭವವನ್ನು ಒಳಗು 
ಮಾಡಿಕೊಂಡಿರಬೇಕು ಎಂಬುದು ಸುಸ್ಪಷ್ಟ . ಇಲ್ಲಿ 
ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ ಹೆಚ್ಚು 
ಜನರಿಗಾಗಿ ಬರೆಯುವವರು ಆ ಜನರ ಅನುಭವ ಸಂಪ 
ತನ್ನು ಮೈಗೂಡಿಸಿಕೊಂಡಿರಬೇಕಾಗುತ್ತದೆ. ಅಲ್ಲದೆ 
ಆ ಎಲ್ಲ ಮಟ್ಟದ ಜನರಿಗೂ ಒಮ್ಮೆಲೆ ಮುಟ್ಟುವಂಥ 
ಭಾಷೆಯನ್ನು ಅದೇ ಸಮಯದಲ್ಲಿ ಅದು ಜನರ ಭಾಷೆ 
ಯಿಂದ ದೂರವಾಗದಂತೆ ಕೌಶಲದಿಂದ ಬಳಸಬೇಕಾಗು 
ತದೆ. ಹಾಗಾದಾಗಲೇ ಯಾವುದೇ ಸಾಹಿತ್ಯದ ಸಫಲತೆ 
ಸಾರ್ಥಕ್ಯ ಎರಡೂ ಸಾಧ್ಯ . ಈ ಮಾತು ಕವಿಯ 
ಕಾವ್ಯದ ಮಟ್ಟಿಗಂತೂ ನಿಷ್ಟುರವಾದ ನಿಜ, 
ಇಷ್ಟೆಲ್ಲ ಹೇಳಬೇಕಾಗಿ ಬಂದದ್ದಕ್ಕೆ ಎರಡು ಕಾರಣಗಳಿವೆ. 
ಒಂದು : ನಾವು ಓದುವ- ಅರ್ಥಮಾಡಿಕೊಳ್ಳುವ ಕಾವ್ಯದ 
ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಇರಲಿ ಎಂದು . ಎರಡು : 
ಶ್ರೀ ನಾಗಭೂಷಣಸ್ವಾಮಿಯವರ ಕೆಲವು ಕವನಗಳ 
ವಸ್ತುವೇ ಒಂದು ರೀತಿಯಲ್ಲಿ ಭಾಷೆ ಮತ್ತು ಅಭಿವ್ಯಕ್ತಿ 
ಆಗಿದೆ ಎಂಬುದು. ಉದಾಹರಣೆಗೆ ಈ ಸಾಲುಗಳನ್ನು 
ನೋಡಿ: 


ನನ್ನೊಳಗೆ ಕುದ್ದು ಕುದಿಸುತ್ತಿರುವುದನ್ನೆಲ್ಲ 
ಚೆಲ್ಲುವುದು ಎಂದು ಹೇಗೆ ಹೇಳು ಹೇಳು 

( ಯಾರಲ್ಲಿ ಹೇಳಲಿ ಹೇಳು ) 
ರುಚಿಯಾದ ಮಾತಿನಲ್ಲಿ ನನ್ನ ಕತೆ ಹೇಳಲಾರೆ 
ನಿನ್ನ ಭಾಷೆಯಲ್ಲಿ ನನ್ನ ಅರ್ಥ ನನ್ನ ಇಷ್ಟದ ಹಾಗೇ 

ಉಳಿದೀತೇನು ? 
( ಇಷ್ಟೊಂದು ದೊಡ್ಡ ಬಯಲಲ್ಲಿ ) 
ಮೋಡದ ಮಧ್ಯೆ ಖಾಲಿ ಇರುವ 
ಆಕಾಶದ ಸ್ವಲ್ಪ ಜಾಗದಲ್ಲಿ 
ಒಂದು ನಕ್ಷತ್ರ 
ಎದ್ದು ಕಾಣುವ ಹಾಗೆ , 
ನನಗೆ ಏನನ್ನಿಸುತ್ತೆ ಅಂತ ಯಾಕೆ 
ಸ್ಪಷ್ಟವಾಗಿ ಗೊತ್ತಾಗಲ್ಲ ? 
ಅಥವಾ ಅನ್ನಿಸುವುದು ಏನಿದ್ದರೂ 
ನನ್ನಲ್ಲೇ ಹೇಗೋ ಅನ್ನಿಸಿಬಿಟ್ಟು ಮುಗಿದು 

ಹೋಗಲು ಬಿಡದೆ 
ಹೆಚ್ಚಾಗಿ ಬೇರೆಯವರಿಗೆ ತಿಳಿಯಲಿ ಅಂತಲೇ 
ಅವರಿಗೆ ಅರ್ಥವಾಗುವ ಹಾಗೆ, 
ಅವರು ಮೆಚ್ಚಿಕೊಳ್ಳುವ ಹಾಗೆ , 
- ಭೋಜನ ಕೂಟದಲ್ಲಿ ಟೇಬಲ್ಲಿನ ಮೇಲೆ 
ಅಚ್ಚುಕಟ್ಟಾಗಿ ಅಡುಗೆ ಬಡಿಸಿಟ್ಟ ಹಾಗೆ 
ಮಾತಾಡಬೇಕು ಅನ್ನುವ 
ತಳಮಳದಲ್ಲಿ ಅಸ್ಪಷ್ಟತೆ ಬರುತ್ತೊ ? ಅಸಂಗತ 

ಆಗುತ್ತೊ ? 
ಮಾತಾಡದೆ ತಳಮಳ ಗೊತ್ತಾಗುವುದು ಹೇಗೆ ? 
ಅನ್ನಿಸಿದ್ದು ಮಾತಾಗುವುದಕ್ಕೆ ಮೊದಲೇ 


ಬೇರೆ ಥರ ಅನ್ನಿಸುತ್ತಲ್ಲ ? 
ಅಮೀಬ ಆಗುತ್ತಲ್ಲ? ಮಾತಿನ ಗಿಡಕ್ಕೆ 
ನಿಜದ ನೆಲ ಎಲ್ಲಿದೆ ? 

( ಈ ಸಭಾಸ್ಥಲಕ್ಕೆ ಬಂದ ಕಾರ್ಯಾರ್ಥವೇನು) 

ಶ್ರೀ ಸ್ವಾಮಿಯವರ ಕಾವ್ಯ ಇದೇ ಗತಿಯಲ್ಲಿ 
ಸಾಗುತ್ತಾ ನಮ್ಮೆಡೆಗೆ ಹರಡಿಕೊಳ್ಳುತ್ತದೆ. ಹರಡಿ 
ಕೊಳ್ಳುತ್ತಲೇ ಒಮ್ಮೆಲೆ ನಮ್ಮ ಗಮನ ಸೆಳೆಯುವಂತೆ 
stills ಚಿತ್ರಗಳಾಗಿ ನಿಂತುಬಿಡುತ್ತದೆ. ಭಾಷೆ ನಾಟ 
ಕೀಯವಾಗಿ ಏರಿಳಿಯುತ್ತದೆ. ಭಾವನೆಗಳೇ ಪಾತ್ರ 
ಗಳಂತೆ ಏಕಪಾತ್ರಾಭಿನಯ ಮಾಡುತ್ತವೆ. ಕೆಲವು ಸಲ 
ಎಲ್ಲೋ ಕೇಳಿದಂತಿದೆಯಲ್ಲಾ ಎಂದು ಅನುಮಾನ 
ಹುಟ್ಟಿ ಸುವ ಪ್ರತಿಧ್ವನಿಗಳು ಕೇಳಿಬರುತ್ತವೆ. ಬೇಸರ, 
ವ್ಯಂಗ್ಯ , ಅತೀವ ಸಂತಾಪ, ಇವು ನಾಟಕೀಯವಾಗಿ 
ಹರಿದು ಬರುತ್ತಾ ನಮ್ಮನ್ನು ಒಳಗುಮಾಡಿಕೊಳ್ಳುತ್ತವೆ. 
ಇವು ಈ ಸಂಕಲನದ ದೀರ್ಘ ಕವನಗಳ ಬಗ್ಗೆ ನಿಜವಾದರೆ 
ಪ್ರಾರಂಭದ ಕಿರುಕವನಗಳ ರೀತಿ ಇನ್ನೊಂದು ತೆರ . ಇಲ್ಲಿನ 
ಪ್ರಪಂಚ ತುಂಬಾ ಚಿಕ್ಕದು, ಇದರಲ್ಲಿ ' ನಾನು', 'ನೀನು? 
ಇಬ್ಬರೇ . ಇನ್ನೊಬ್ಬನಿಗೆ ಅವಕಾಶವೇ ಇಲ್ಲ. ಏನೇ 
ಆದರೂ ಅದು ಇವರಿಬ್ಬರ ಮಧ್ಯೆಯೇ , ಓದುಗ ಒಳಗೆ 
ಪ್ರವೇಶಿಸಬೇಕಾದರೂ 'ನೀನು' ಆದರೆ ಮಾತ್ರ ಸಾಧ್ಯ . 
ಕೆಲವು ಸಲ ಪ್ರೇಮಿಗಳ ಮಟ್ಟದಲ್ಲಿ ಇವರ ಸಂಯೋಗ. 
ಇನ್ನೂ ಹತ್ತಿರದಿಂದ ನೋಡುವುದಾದರೆ ' ನಾನು' 'ನೀನು' 
ಒಬ್ಬನೇ ವ್ಯಕ್ತಿಯ ಎರಡು ಮುಖಗಳು , ಕುತೂಹಲ 
ಕಾರಿ ಅಂಶವೆಂದರೆ ಉದ್ದಕ್ಕೂ ' ನಾನು' ಎಲ್ಲವನ್ನೂ 
ಬಿಚ್ಚುತ್ತಾ ಅನ್ನಿಸಿಕೆಗಳನ್ನು ದಾಖಲು ಮಾಡುತ್ತಾ 
ಹೊದಂತೆ ನೀನು' ಒಮ್ಮೆಯೂ ತುಟಿ ಬಿಚ್ಚದೆ, ಮೌನಿ 


ಯಾಗಿ, ಸಾಕ್ಷಿಯಾಗಿ ನಿಂತಂತೆ ತೋರುತ್ತದೆ. ನಾನು? 
ವಿನ ಪ್ರಶ್ನಾರ್ಥಕ ಭಂಗಿಗಳಲ್ಲಿ ಮಾತ್ರ ನಾವು ನೀನು? 
ವಿನ ಪ್ರತಿಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು 
ಪ್ರಯತ್ನಿಸಬಹುದು. ಇಲ್ಲಿಕೂಡ ಭಾಷೆ ಮೌನವೇ 
ಅಲ್ಲದೆ ಈ ಪ್ರತಿಕ್ರಿಯೆಯೂ ಒಂದು ರೀತಿಯಲ್ಲಿ 'ನಾನು' 
ಮಾಡುವ ಮೌನದ ವ್ಯಾಖ್ಯಾನವೇ ಆಗಿರುವುದರಿಂದ ಆ 
ಅರ್ಥದಲ್ಲಿ 'ನೀನು' ಬರಿ ಸಾಕ್ಷಿಯೇ . ' ನಾನು' ಎಂದಾಗ 
ಬರಿ ಅನುಭವ ಮಾತ್ರ ಇರಬಹುದು. ಆದರೆ ಅದರ 
ಅಭಿವ್ಯಕ್ತಿ ಸಾಧ್ಯವಾಗಬೇಕಾದರೆ “ನೀನು' ವಿನ ಇರುವಿಕೆ 
ಅಗತ್ಯವಾಗುತ್ತದೆ. ಆಗಲೇ ಭಾಷೆಯ ಅವಶ್ಯಕತೆಯೂ 
ಗೋಚರಿಸುವುದು . ಇಲ್ಲಿ 'ನೀನು' ಅನುಭವದ ವಸ್ತುವೂ 
ಮತ್ತು ಅನುಭವಕ್ಕೆ ' ನಾನು' ವಿನಲ್ಲಿ ಉಂಟಾಗುವ ಪ್ರತಿ 
ಪ್ರತಿಕ್ರಿಯೆಯನ್ನು ಸ್ವೀಕರಿಸುವ ಅಂಶವೂ ಆಗಿದೆ. 


ಇಷ್ಟಾದರೂ ಈ ಕಿರುಕವನಗಳು ದೀರ್ಘ ಕವನ 
ಗಳ ಮುಂದೆ ಸಪ್ಪೆ ಎನಿಸುತ್ತವೆ. ಇದಕ್ಕೆ ಕಾರಣ 
ದೀರ್ಘ ಕವನಗಳು ಇವುಗಳಿಗಿಂತ ಸಂಕೀರ್ಣವೂ 
ಹರವುಳ್ಳವೂ ಆಗಿರುವುದು. ಇಲ್ಲಿ ಮೊದಲಿನ ಹಾಗಲ್ಲ 
ಈಗ' ಮತ್ತು ' ಈ ಸಭಾಸ್ಥಲಕ್ಕೆ ಬಂದ ಕಾರ್ಯಾರ್ಥ 
ವೇನು ದೇವಾ ?' ಎಂಬ ಕವನಗಳನ್ನು ತೆಗೆದುಕೊಳ್ಳ 
ಬಹುದು. ಇಲ್ಲಿ ನಾವು ಕಾಣುವುದು ವ್ಯಕ್ತಿಗತ ದೃಷ್ಟಿ 
ಯಿಂದ ಹೊರಟ ನೋವಿನ ಉದ್ದಾರವಲ್ಲ . ಪರೋಕ್ಷ 
ವಾಗಿ ಸಾಮೂಹಿಕ ಸೀಮಿತ ಅನುಭವದ ಹಿನ್ನೆಲೆಯಲ್ಲಿ 
ಒಂದು ಸಂವೇದನಾ ಶೀಲ ಸಣ್ಣ ವಿಶಿಷ್ಟ ಗುಂಪನ್ನು ಪ್ರತಿ 
ನಿಧಿಸಹೊರಟ ದನಿ. ಇಲ್ಲಿ ಮೊದಲ ಬಾರಿಗೆ ' ನಾನು ' 
“ ನಾವು' ಆಗುತ್ತದೆ. ಸಮುದಾಯದ ಅನುಭವದಿಂದ 
ಪ್ರತ್ಯಕ್ಷವಾಗಿ ದೂರ ಸರಿಯುವ ಈ ದನಿ ಸುಸಂಸ್ಕೃತರ , 


O 


sophisticated ಸಮಾಜದ, Snobಗಳ ದನಿ ಹೌದು. 
ಇದರ ವಿರುದ್ಧ ತಿರುಗುವ ವ್ಯಂಗ್ಯ ಸ್ವವಿಮರ್ಶೆಯೂ 
ಆಗುವುದರ ಮೂಲಕ ಈ ಆವರಣವನ್ನು ಮೀರಿ ನಿಲ್ಲು 
ವುದರಿಂದ ಕವನ ನಮಗೆ ಅರ್ಥಪೂರ್ಣ, ಅನುಭವಗಳು, 
ಪ್ರತಿಕ್ರಿಯೆಗಳು ಎಲ್ಲವೂ ನಗರ ಜೀವನದಿಂದ ಪ್ರತಿಫಲಿತ 
ವಾದವುಗಳು ಉದಾ : 


* ಸಿಗರೇಟಿನ ಹೊಗೆಯಲ್ಲಿ 
ಅಂಗಡಿಗಳ ದೀಪದ ಬೆಳಕಿನಲ್ಲಿ 
ಕ್ರಿಕೆಟ್ಟಿನಸ್ಟೋರಿನಲ್ಲಿ ಸಿನಿಮಾದಲ್ಲಿ 
ಹೆಂಗಸರಲ್ಲಿ ಸಂಬಳದಲ್ಲಿ 
ನಮ್ಮ ಸಂತೋಷ ೨ 

( ಮೊದಲಿನ ಹಾಗಲ್ಲಿ ಈಗ ) 
ಬದುಕಿನ ಅಸಂಗತ ಮುಖಗಳನ್ನು ಬಿಚ್ಚುವಾಗ 
ನಮ್ಮ ಬಹಳಷ್ಟು ಅಸಂಗತ ನಾಟಕಗಳಲ್ಲಿ ಕಾಣುವಂತೆ 
ವಿಚಿತ್ರ ರೀತಿಯ ಖುಷಿ , ಅಸಂಗತರೀತಿ ನಮ್ಮ ಬುದ್ದಿ 
ಜೀವಿ ಬದುಕನ್ನು ರಂಗುಗೊಳಿಸುವ ಒಂದು ಅನಿವಾರ್ಯ 
ಅಂಗ ಎಂಬ ಸಂತೋಷ ಇಲ್ಲಿ ಕಾಣುವುದಿಲ್ಲ . ಪ್ರತಿ 
ಸಾಲಿನ ಹಿಂದೂ ಅಗಾಧ ನೋವು, ಸಿಟ್ಟು ಕಾಣುತ್ತದೆ, 


ಬರೀ ಮಾತಿನ ಎಂಬ್ರಾಯಿಡರಿ 
ನಮಗೆ ಯೋಚನೆ ಮಾಡುವುದಕ್ಕೂ ಬರಲ್ಲ 
ನಮ್ಮ ಮನಸ್ಸು ಸತ್ತುಹೋಗಿದೆ 
ಕಾಲು ಸತ್ತುಹೋಗಿದೆ ಕಣ್ಣು 
ಸತ್ತು ಹೋಗಿದೆ ಎಲ್ಲಾ ಸತ್ತು 
ಹೋದParts ಸೇರಿ 
ನಾವು ಬದುಕಿದ್ದೇವೆ .. 


ಎಂಬ ಸಾಲುಗಳು ಇದಕ್ಕೆ ಉದಾಹರಣೆಯಾಗ 
ಬಹುದು, 


ಇದರಿಂದ ಬಿಡಿಸಿಕೊಳ್ಳುವ ಮಾರ್ಗ ತಿಳಿಯದು. 
ತಕ್ಷಣಕ್ಕೆ ಸಾಯುವುದೇ ಸುಖವಾಗಿ ಕಂಡರೂ 
ಸಾಯಲು ಇಷ್ಟವಿಲ್ಲ. ಇವುಗಳ ನಡುವೆಯೂ ಬದುಕಲೇ 
ಬೇಕೆಂಬ ಅದಮ್ಯ ಆಸೆ ಬದುಕಿಗೆ ಅರ್ಥಪೂರ್ಣತೆ 
ಯನ್ನು ತಂದುಕೊಡುತ್ತದೆ. ಏನೇ ಆದರೂ ಬದುಕು 
ವುದೇ sacred duty ಆಗುತ್ತದೆ, ಆದ್ದರಿಂದಲೇ 

“ ಹೊಲದಲ್ಲಿ ಬೆರ್ಚಪ್ಪ ಆಗೋಣ 
ಸಾಯುವುದು ಮಾತ್ರ ಬೇಡ” 

ಎಂಬ ನಿಲುವನ್ನು ತಾಳಬೇಕಾಗುತ್ತದೆ. ಈ 
ಕವನದಒಟ್ಟು ಧ್ವನಿ ಸಮುದಾಯದ ಅನುಭವಕ್ಕೆ ಮತ್ತು 
ನಮ್ಮ ಬದುಕಿನ ಒಟ್ಟು ಪರಿಸರಕ್ಕೆ ಪರಕೀಯ ಎನ್ನಿಸು 
ವುದರಿಂದ ಕೆಲವೊಮ್ಮೆ ಕೃತಕವೆನ್ನಲು ಸಾಧ್ಯವಿದೆ. 

* ಎರಡನೆ ಕವನ ನಮ್ಮ ಕೆಲವು ರೂಢಿಗತ ನಂಬಿಕೆ 
ಗಳನ್ನು ಆ ಮೂಲಕ ಅದಕ್ಕಂಟಿಕೊಂಡೇ ಬಂದ ಮೌಲ್ಯ 
ಗಳನ್ನು ಪ್ರಶ್ನಿಸುವತ್ತ ಸಾಗುತ್ತದೆ. ಇಲ್ಲಿಯ ಒಟ್ಟು 
ಧ್ವನಿ ನಗರ ಜೀವನದ ಅನುಭವದ ಹಿನ್ನೆಲೆಯಿಂದ 
ಹೊರಟದ್ದು . 

ಭೋಜನ ಕೂಟದಲ್ಲಿ ಟೇಬಲ್ಲಿನ ಮೇಲೆ 
ಅಚ್ಚುಕಟ್ಟಾಗಿ ಅಡುಗೆ ಬಡಿಸಿಟ್ಟ ಹಾಗೆ 

ಎಂಬ ಸಾಲುಗಳನ್ನು ನೋಡಬಹುದು. ಮುಂದು 
ವರೆದಂತೆ ಕವಿ ಈ ಅಲ್ಪ ವೃತ್ತದಿಂದ ಬಿಡಿಸಿಕೊಂಡು 
ಸಮುದಾಯದ ತುಡಿತದತ್ತ ಹೆಜ್ಜೆ ಹಾಕುವುದನ್ನು 


ಕಾಣಬಹುದು, ಎಲ್ಲರೂ ಮರೆತಿರುವ, ಯಾವಾಗಲೂ 
ಕೇಳುತ್ತಿದ್ದೂ ಯಾರೂ ಕೇಳಿಸಿಕೊಳ್ಳದ ಮಾತುಗಳು 
( ಶೋಷಿತರತ್ನ ಎನ್ನೋಣವೇ ? ) ಗಮನ ಹರಿಸುತ್ತಾರೆ. 
ಎಲ್ಲರೂ ಸುಖಿಸಲು ಅವಕಾಶವಾಗುವಂಥ ನೆಲದ 
ಅನ್ವೇಷಣೆಗೆ ಹೊರಡುತ್ತಾರೆ. 

“ ದೇವರ ಮಾತು, ದೇಶದ ಮಾತು, 
ನಿಜವಾದ ಮಾತು, ಅದನ್ನೆಲ್ಲ 
ನಿಜಮಾಡುವ ನೆಲ 
ಎಲ್ಲರಹಾಗೆ ನಾನೂ ಹುಡುಕುತ್ತಿದ್ದೇನೆ 

( ಬೇಕಾದರೆ ) ನೀವೂ ಬನ್ನಿ .' 
“ ಬೇಕಾದರೆ' ಅನ್ನುವಾಗ if you please' ಅನ್ನುವ 
ವಿನಯ ಪೂರ್ವಕ ಆಹ್ವಾನ ವಿರಬಹುದೇ ಹೊರತು 
.- ಬರದಿದ್ದರೇನೂ ಚಿಂತೆಯಿಲ್ಲ' ಎಂಬ ಧಿಮಾಕಿನ ಧ್ವನಿ 
ಯಿಲ್ಲವೆಂದುಕೊಂಡಿದ್ದೇನೆ. ತಾನು ನಂಬಿದ ದಾರಿ 
ಅಂತಿಮವೂ ಅನುಸರಿಸಲೇಬೇಕಾದದ್ದೂ ಎಂಬ 
dogmatic ನಿಲುವಿಗೆ ಇದು ದಾರಿಮಾಡಿಕೊಡುವುದಿಲ್ಲ, 
ಚರಿತ್ರೆಯನ್ನು ಸಂಸ್ಕೃತಿಯನ್ನು ಕೆದಕಿ ನೋಡುವಾಗ 
ಮೇಲೆ ಸುಂದರವಾಗಿ ಕಾಣುವ ಇವುಗಳ ಅಡಿಪಾಯ 
ಯಾವುದು ಎಂಬುದು ಗೋಚರವಾಗುತ್ತದೆ : 


ಇಲ್ಲಿ ಸಮೃದ್ಧ ಸಸ್ಯ ಶ್ಯಾಮಲ 
ಕಂದರಗಳಿವೆ , ಭವ್ಯ ನಾಗರಿಕತೆಯ 
ಸಂಸ್ಕೃತಿಯ ಕೋಟ್ಯನುಕೋಟಿ 
ಅಸ್ಥಿಪಂಜರಗಳನ್ನು ಈ 
ಕತ್ತಲ ಕಣಿವೆಯಲ್ಲಿ ನೀವು 
ಹೆಜ್ಜೆ ಹೆಜ್ಜೆಗೂ ಎಡವುತ್ತೀರಿ, ಹುಷಾರಾಗಿ 
ಬನ್ನಿ , ಬನ್ನಿ . 


ಜೀವನಕ್ಕೆ ನೇರವಾಗಿ ತಮ್ಮನ್ನು ನಿರಂತರವಾಗಿ ಒಡ್ಡಿ 
ಕೊಂಡು ಅಚಲವಾಗಿ ಉಳಿದ, ಅಲ್ಪಸಂಖ್ಯಾತರ 
ಜೀವನದ ಬುನಾದಿಯಾಗಿ ನಿಂತಿರುವ ಸಮುದಾಯವನ್ನು 
ಕವಿ ಸಮುದ್ರ ಮತ್ತು ಮರಳಿನ ಮೂಲಕ ಸ್ಪಷ್ಟಪಡಿಸು 
ತಾರೆ. ಇವರನ್ನು ಮರೆತು 

ಆಕಾಶವಾಣಿಯ ಸುವಾರ್ತೆ 
ಪೇಪರಿನ ಸಾಪ್ತಾಹಿಕ ಪುರವಣಿ 
ಪ್ರಾಯೋಗಿಕ ಸಿನೆಮಾ : 

ನಮ್ಮ ಭವ್ಯ ಭವಿಷ್ಯತ್ತಿನ ಭದ್ರ ಬುನಾದಿ, 
- ಎಂದು ನಂಬಿದ ಜನ ಒಂದು ಕಡೆ, ಇವರಿಗೆ ಜೀವನವೆಲ್ಲ 
ಬರೀ ಸುಂದರ. ಹೊರಗಿನ ಪ್ರಪಂಚವನ್ನು ಕಂಡಾ 
ಗಲೂ , ಅಲ್ಪಸ್ವಲ್ಪ ಅರ್ಥಮಾಡಿಕೊಂಡಮೇಲೂ ಅದನ್ನು 
ಒಪ್ಪಿಕೊಳ್ಳುವ ಮನಸ್ಸಿಲ್ಲಿ : 


ಹಗಲಿಗೂ ಕತ್ತಲಿಗೂ ವ್ಯತ್ಯಾಸವಿಲ್ಲ, 
ನೆಲಮಾಳಿಗೆಯ ಉಗ್ರಾಣದಿಂದ, 
ಮುರಿದ ಬೀರ್ ಬಾಟಲುಗಳ ಮಧ್ಯದಿಂದ, 
ಬರಿ ಮೈ ಹೆಂಗಸರ ಚಿತ್ರಗಳ ನಡುವಿನಿಂದ, 
ಚಿರಪರಿಚಿತ ಮಾತುಗಳ ದಿವ್ಯ ಸಾನ್ನಿಧ್ಯದಿಂದ 
ಎದ್ದು ಬರುವ ಮನಸ್ಸಿಲ್ಲ 
All is right with the world . 
ನಾವು ಸುಖವಾಗಿದ್ದೇವೆ. 
ಲೋಕಾಸ್ಸಮಸ್ತಾ ಸುಖಿನೋಭವನ್ನು ! 
ಎಂಥ ಮುತ್ತಿನಂಥ ಮಾತು ! 


ಇಂಥ ಕಡೆ ಕವಿಯ ವ್ಯಂಗ್ಯ ಇನ್ನಷ್ಟು ಹರಿತವಾಗುತ್ತದೆ. 
ಸಿಟ್ಟು ಅನಿವಾರ್ಯವಾಗುತ್ತದೆ. ಬದುಕಿನಕ್ರೌರ್ಯಕ್ಕೆ 
ಕಣ್ಣು ಮುಚ್ಚಿ ಕುಳಿತು ತಾವು ಮಾತ್ರ ಸುಖವಾಗಿದ್ದೇ 
ವೆಂದು ಭ್ರಮಿಸಿ ಅದನ್ನು ಸಮರ್ಥಿಸಿಕೊಳ್ಳಲು ತಮ್ಮದೇ 
ಆದ ' ವೇದಾಂತ' ವನ್ನು ರಚಿಸುವ ಜನರನ್ನು ಕವಿ ಚುಚ್ಚಿ 

ಅರಿವಾಸ್ಯೆ ಮಾಯಾ ಬಂಧ 
ಇರುವುದೆ ಮುಕ್ತಿಯ ಆನಂದ 
ಅರಿವಾಸೆಯ ಬಿಡು ಇರುವಾಸೆಯ ತೊಡು 


ಎಂದು ಲೇವಡಿಮಾಡುತ್ತಾರೆ. 
ನಮಗೆ ನೆರಳು ತಂದವರನ್ನೆಲ್ಲ ಇಹಪರ ಸೌಖ್ಯಸಾಧನ 
ಕಾಗಿ ಕೊಂದು ಗೋಡೆಯ ಕ್ಯಾಲೆಂಡರು ಮಾಡಿ 
ಕೊಂಡಿರುವುದರ ಬಗ್ಗೆ ತೀವ್ರವಾದ ಅಸಮಾಧಾನ, 
ಅಸಹನೆ ಇದೆ. ಕವನದ ಕಡೆಯ ಭಾಗ ನಮ್ಮನ್ನು 
ಇದರಿಂದೆಲ್ಲ ಮೇಲೆತ್ತಬಲ್ಲಿ ಬದುಕಿಗೆ ನಿಜವಾಗಿಯೂ 
ಅರ್ಥ ತಂದುಕೊಡಬಲ್ಲ ಪ್ರವಾದಿಯೊಬ್ಬನ ಬರುವಿಕೆ 
ಗಾಗಿ ಕಾದು ಹಾರೈಸುವ ಚಿತ್ರ ಸಿಗುತ್ತದೆ. ಅವನನ್ನು 
saviourನ ಮಟ್ಟದಲ್ಲಿ ಒಪ್ಪಿಕೊಳ್ಳಬೇಕಾಗಿದೆ, ಆದರೆ 
ಕವನದ ಕಡೆಯಲ್ಲಿ ಅವನು ಬಂದರೂ ಹೀಗೇ ಇರುತ್ತೇವೆ, 
ಏನೂ ಬದಲಾಯಿಸುವುದಿಲ್ಲ ' ಎಂಬ ಧ್ವನಿ ನಿರಾಶಾ 
ದಾಯಕ ಮತ್ತು ಸಿನಿಕತನದ ಕಡೆ ವಾಲುತಿರುವಂಥ 
ದಾದರೂ ಕೊನೆಯ ಸಾಲು - ಈ ಸಭಾಸ್ಥಲಕ್ಕೆ 
ಬಂದಂಥಾ ಕಾರ್ಯಾರ್ಥವೇನು ? ಏನು ? ' ಎಂದು 
ಪ್ರಶ್ನಿಸುವುದರ ಮೂಲಕ ' ರಕ್ಷಕ' ನ ಮೇಲೆ ಹೊರಿಸಿದ 
ಜವಾಬ್ದಾರಿಯನ್ನು ಹಿಂತೆಗೆದುಕೊಂಡತೆ ತೋರುತ್ತದೆ. 
ಆಗ ಅದು ' ಏನೂ ಆಗುವುದಿಲ್ಲ ' ಎಂಬ ಸಿನಿಕತನದ 
ಬದಲು ನಮ್ಮ ಬದುಕಿಗೆ ನಾವೇ ಹೊಣೆ ಎಂಬ ಗುಣಾ 
ತಕ ಧೋರಣೆಗೆ ಅವಕಾಶ ಮಾಡಿಕೊಡುತ್ತದೆ. 


ಕೊನೆಯಲ್ಲಿ ಸೇರಿಸಿರುವ ಅನುವಾದಿತ ಕವನಗಳ 
ಬಗ್ಗೆ ವಿಶೇಷವಾಗಿ ಏನೂ ಹೇಳಬೇಕೆಂದೆನಿಸುವುದಿಲ್ಲ . 
ಅವನ್ನೂ ಈ ಕವನಗಳೊಟ್ಟಿಗೆ ಸೇರಿಸಿರುವಲ್ಲಿ ಯಾವ 
ಔಚಿತ್ಯವೂ ಕಾಣುವುದಿಲ್ಲ, ಅವೂ ಕವನಗಳಾಗಿವೆ 
ಎಂಬುದನ್ನು ಬಿಟ್ಟರೆ. ರಮ್ಯನೆಂದೆನಿಸುವ ಶಬ್ದ ಚಿತ್ರಗಳು 
ಅಲ್ಲಲ್ಲಿ ಕಾಣುವ ಅಸಹಾಯಕತೆ, ಮೃತ್ಯುಧ್ವನಿಯನ್ನು 
ಮನಸ್ಸಿನ ಮೇಲೆ ಅಚ್ಚೆತ್ತುವಂತೆ ಮಾಡುವ ಪ್ರತಿಮೆ 
ಗಳು ಇಲ್ಲಿ ಗಮನಿಸಬಹುದಾದ, ಹೆಸರಿಸಬಹುದಾದ 
ಅಂಶಗಳು . 


ಶ್ರೀ ಸ್ವಾಮಿಯವರಿಗೆ ಬರೆಯುವ ಕಲೆ ಗೊತ್ತಿದೆ, 
ಸೂಕ್ಷ್ಮ ಸಂವೇದನೆ ಇದೆ. ಅವರಲ್ಲಿ ವಿಶಾಲವಾಗಿ 
ಅನುಭವವನ್ನು ತಬ್ಬಿ ಕೊಳ್ಳುವ ಹವಣಿಕೆಯೂ ಇದೆ, 
ಆದರೆ ಇದೆಲ್ಲದರ ಹಿಂದೆ ಇರಬೇಕಾದ ದೃಢ ನಿಲುವು 
ಸ್ಪಷ್ಟವಾಗಿಲ್ಲ ಎನಿಸುತ್ತದೆ. ಅದಕ್ಕಾಗಿಯೇ ಕೆಲವು 
ಕವನಗಳು ಬರೀ poetic ಎಂದುಕೊಳ್ಳಬಹುದಾದ 
ಕೆಲವು ಸಾಲುಗಳ ಮೊತ್ತವಾದರೆ ಇನ್ನು ಕೆಲವು, ಅವರ 
ಸೂಕ್ಷ್ಮ ಸಂವೇದನೆಯ ಫಲವಾಗಿ ಬಂದ ಅನುಭವದ 
ಪ್ರತಿಫಲನವಾದರೂ ನಾವು ಹಿಂದೆ ಎಲ್ಲೋ ಕೇಳಿದ ಓದಿದ 
ಇಂಗ್ಲಿಷ್ - ಕನ್ನಡ ಸಾಹಿತ್ಯದ ನೆರಳಿನಲ್ಲಿ ಮಾಸಿಹೋಗಿವೆ . 
ಇವು ನಿಜವಾದರೆ ಶ್ರೀ ಸ್ವಾಮಿಯವರು ಇವುಗಳಿಂದ 
ಬಿಡಿಸಿಕೊಂಡು ನಮಗೆ ಇನ್ನೂ ಹೆಚ್ಚು ಹತ್ತಿರವಾದ 
ದೇನಾದರೂ ಬರೆಯುತ್ತಾರೋ ಕಾದು ನೋಡ 
ಬೇಕಾಗಿದೆ. 


ವಿ ಎನ್ , ಲಕ್ಷ್ಮೀನಾರಾಯಣ 


೧೩ 


ಯಾರಲ್ಲಿ ಹೇಳಲಿ ಹೇಳು : 

- ಇಲ್ಲಿನ ಒದ್ದಾಟ ಮತ್ತು ಅದರ ಅಭಿವ್ಯಕ್ತಿಯ 
ಪ್ರೇರಣೆ ಎರಡೂ ಹೊರಗಿನದಲ್ಲ. (ನೋಡಿ: 
“ ನನ್ನೊಳಗೆ ಕುದ್ದು ಕುದಿಸುತ್ತಿರುವ ” ಇ.) ಇಲ್ಲಿ 
ಸಂಬೋಧಿತವಾದ “ನೀನು' ಬೇರೊಂದು ವ್ಯಕ್ತಿ ಆಗ 
ಬೇಕಾದ್ದಿಲ್ಲ, “ ನನ್ನ ಕನಸಿನ ನಿನ್ನ ... ” ಎಂದಾಗ 
“ ನೀನು ' ತನ್ನೊಂದು ಅಂಶ ಎಂದೇ ತಿಳಿದುಕೊಳ್ಳು 
ತಾನೆ. “ ಕಣ್ಣೆದುರಿಗೆ ಇಲ್ಲದ ” ಎಂದರೆ ಹೊರಗಿನ 
ದಲ್ಲದ ಎಂದೇ ಮೇಲಿನ ಸಾಲು ಹೇಳುತ್ತದೆ. 


ಇಲ್ಲಿ ಅವನ ಸಮಸ್ಯೆ, ಸಂಕೋಚಗಳನ್ನು ಮಾರಿ 
ತನ್ನನ್ನು ಹೊರಕ್ಕೆ ಒಡ್ಡಿಕೊಳ್ಳುವ ಆಸೆ, ಆದರೆ ಅದು 
ಸಾಧ್ಯವಾಗದ ಸಂಕೋಚಇವೇ ಆಗಿವೆ. 


ಚಿನ್ನದ ಬೆಳ್ಳಿಯ ಕೆಸರು : 

ಇಲ್ಲಿನ ' ಪಾವನಾ ' ಪ್ರಾಯಶಃ ಕನಸಿನವಳಲ್ಲ, 
ಅವಳನ್ನು ಒಪ್ಪಿಕೊಳ್ಳುವ ಸಾಧ್ಯತೆಯ ಬಗ್ಗೆ , ತನ್ನ 
ಸಂಕೋಚಗಳನ್ನೆಲ್ಲ ಬಿಟ್ಟು ಅವಳವನಾಗುವ ಸಾಧ್ಯ 
ತೆಯ ಬಗ್ಗೆ ಅವನಿಗೆ ಖಂಡಿತ ನಂಬಿಕೆಯಿಲ್ಲ ( ನೋ , 
“ ಸಮುದ್ರದ ನೀರೆಲ್ಲ ಖರ್ಚಾಗಿರುತ್ತದೆ ” ಇ .) ಇಲ್ಲಿ 
ತನಗಾಗಿ ಇನ್ನೊಬ್ಬರು “ ಕಾಯುವ ” “ ಪ್ರೇಮದ ) 
ಅನಿವಾರ್ಯತೆಯ ಸಾಧ್ಯತೆಯ ಜೊತೆಗೇ « ಚಿನ್ನದ 
ಬೆಳ್ಳಿಯ ಕೆಸರನ್ನು ” ಮೆತ್ತಿಕೊಂಡ ತನ್ನ ವ್ಯಕ್ತಿತ್ವ 
ವನ್ನೂ ವ್ಯಂಗ್ಯವಾಗಿ ನೋಡುವ ದೃಷ್ಟಿಯಿದೆ. 


ಇಷ್ಟೊಂದು ದೊಡ್ಡ ಬಯಲಲ್ಲಿ : 

ಈ ಕವನ (ಪ್ರೇಮ ” ದಂತಹ ಮೇಲು ವರ್ಗವು 
ಅರ್ಥಮಾಡಿಕೊಳ್ಳದ ಮೌಲ್ಯವನ್ನು - ಅಂದರೆ 
ಮನುಷ್ಯರ ನಡುವಿನ ಸಂಬಂಧದ ಬಗ್ಗೆ ಅವರಿಗೆ ಇರುವ 
ಭ್ರಮೆಗಳನ್ನು – ಕುರಿತದ್ದು . ಇಲ್ಲಿನ ಸಂವಾದದಲ್ಲಿ 
ಬರುವ ನಾಯಕ ನಾಯಿಕೆಯರು ತಮ್ಮ ಪ್ರೇಮದ 
ಕಲ್ಪನೆಯಲ್ಲಿ ಒಬ್ಬೊಬ್ಬರೂ ಒಂದೊಂದು ನಕ್ಷತ್ರವೆಂದು 
ಭ್ರಮಿಸುತ್ತಾರೆ ಸರಿ , ಪ್ರಭಾವದ ಲೆಕ್ಕದ ಹಾಗೆ 
ಬೆಳಕಿನ ಲೆಕ್ಕ , ತೆಂಗಿನ ಮರ, ಮಾವಿನಕಣ್ಣು , 
ನಕ್ಷತ್ರ , ಬೆಳಕು , ಮನಸ್ಸಿನ ಸಾವಿರ ಮುಖ , 
ಸಾವಿರ ದಾರಿ, ಸಿಂಹಾಸನ, ಯಾರೂ ಅರ್ಥಮಾಡಿ 
ಕೊಳ್ಳದ ತಮ್ಮ ಮಾತು , ಹೀಗೆ ಎಲ್ಲ ಪ್ರೇಮದ ಮಾತಿ 
ನೊಂದಿಗೆ ಚಂದ್ರನನ್ನು ಕಾಫಿಯೊಡನೆ ನಂಜಿಕೊಳ್ಳುತ್ತಾ 
ಸಂಭಾಷಿಸುತ್ತಿದ್ದ ನಕ್ಷತ್ರಗಳು ತಟಕ್ಕನೆ ಮನುಷ್ಯರಾಗಿ 
ಬೆಳಗಿನ ಜಾವದ ರೈಲು ಕೂಗುವುದನ್ನು ಕೇಳುವುದರಲ್ಲಿ 
ವ್ಯಂಗ್ಯ ಸಹಜವಾಗಿ ಬಂದಿದೆ, ರೈಲಿನ ಹಿಂದೆ ನಮ್ಮ 
ನನ್ನು ಮಿತವಾದ ದಾರಿಗಳ ಚಿತ್ರ ( ನನ್ನ ಬೆಳಕಿಗೆ ಸಾವಿರ 
ದಾರಿಯಿದೆ ಎಂಬ ಮಾತಿನ ಸುಳ್ಳನ್ನು ಗಮನಿಸಿ) ಬೆಳಕಿನ 
ನಿಜದಲ್ಲಿ ಈ ನಕ್ಷತ್ರತನದ ಕಲ್ಪನೆ ( " ನನ್ನ ಮನಸ್ಸಿಗೆ 
ಸಾವಿರ ಮುಖ ” ಇ ) ಉಳಿಯುವ ಹಾಗಿಲ್ಲ ಎಂಬುದನ್ನು 
ತೋರಿಸಿ ಕವನ ನಿಲ್ಲುತ್ತದೆ. 


ನಿನಗೆ ಒಂದು ಮಾತು ಹೇಳಬೇಕು : 

ಈ ಕವನದ ಹಿಂದಿರುವ ಮನಸ್ಸು ಈ ತೆರದಲ್ಲಿ 
ಮೆಚೂರ್ ಆದದ್ದು : ಇಲ್ಲಿನ ವ್ಯಂಗ್ಯ ಪ್ರೀತಿಯ ಮೋಸ 
ಗಾರಿಕೆಯನ್ನು ಕುರಿತದ್ದು , ತಾನು ಅವಳಿಗಿಂತ ಚಿಕ್ಕ 


೧೫ 


ವನಲ್ಲ ಆದರೆ ಹಾಗೆ ಕಾಣುವಂತೆ ಮಾಡುತ್ತಾಳೆ ಎನ್ನುವ 
ಸಾಲು ಮುಖ್ಯ (ನೋಡಿ, “ ನೀನು ಅಷ್ಟು ದೊಡ್ಡವ 
ಳಾಗಿ ನಾನು ಅಷ್ಟು ಚಿಕ್ಕವನಾಗಿ ಕಾಣುವುದು ”.) ತಾನೇ 
ಈ submission ಗೆ ಸಿಕ್ಕಿ ಹಾಕಿಕೊಂಡಿದ್ದಾನೆ. 
ಹಾಗಾಗಿ ತನ್ನ ಅಸಹಾಯಕತೆಯನ್ನೇ virtue ಮಾಡಿ 
ಕೊಂಡ ಮೋಸಗಾರಿಕೆ ಇಲ್ಲಿದೆ, ಈಗ ಅವನು 
ಸಂಪೂರ್ಣವಾಗಿ ಅವಳಿಗೆ ಗೊತ್ತು . ಆದ್ದರಿಂದ 
ಅವನಿಗೀಗ ಅವಳ ಮುಂದೆ ಮಗುವಾಗುವ, ಆ ಮೂಲಕ 
4 ತೊಡೆಹತ್ತಿ ” “ ಕೆನ್ನೆಗೆ ಮುತ್ತಿಡುವ ” ಮೋಸಗಾರಿಕೆ 
ಗಿಂತ ಬೇರೆ ದಾರಿಯಿಲ್ಲ, 
ನಿನ್ನೆ ರಾತ್ರಿ ನಿನ್ನ ಮೇಲೆಸಿಟ್ಟು ಬಂದು : 

ಇಲ್ಲಿನ ಕುಹಕ ನೇರವಾದದ್ದು . ನಮ್ಮ ಬೆಳಕಿನ 
ಮುಖವಾಡದಡಿಯ ಕತ್ತಲೆಯ ಮಾಮೂಲಿತನವನ್ನು 
ಕುರಿತದ್ದು , ಕೊನೆಯ “ ಕತ್ತಲೆಯಿಂದಲೇ ಮಾನ 
ಲಾಗಲು ಸಾಧ್ಯ ” ಎನ್ನುವಂತಿರುವ ಸಾಲು ತನ್ನನ್ನೂ 
ಚುಚ್ಚಿಕೊಳ್ಳುತ್ತದೆ. 


ಹೀಗೆ ನಿನು ನನ್ನ ಬಿಟ್ಟು ಹೋಗಬೇಡ: 

ಒಂದು ಸ್ವಗತದಂತೆ, ಕತೆಯಂತೆ ಹರಿಯುತ್ತದೆ. 
ಪ್ರೀತಿ ( ಮಮತೆ ” ಯ ಪರಿಧಿಯಲ್ಲಿ ಮಾತ್ರ ಉಳಿ 
ಯುತ್ತದೆ. ನನ್ನದು ನನ್ನನ್ನು ಮಾರಿ ಹೊರಟಾಗ 
ಸಹಿಸದೆ ಹೋಗುವ ಮನಸ್ಸನ್ನು ಕುರಿತು ಹೇಳಿದೆ. 
ಆತ್ಮವಂಚನೆಯ ಇನ್ನೊಂದು ಮಗ್ಗುಲು. 


ಸ್ವಲ್ಪ ತಡಿ ನೋಡಹೋಗಲಿ : 

« ಭಿಕ್ಷುಕರು ಯಾರು ಕಾಸು ಕೊಟ್ಟ ರೂ ... 
ನೆನಪು ” ಇಂಥ ಚೆಲುವಾದ ಸಾಲುಗಳೇನೋ ಇವೆ . 


ಆದರೆ ಒಂದು ಬಂಧಕ್ಕೆ ನಿಲುಕುವಂತಿಲ್ಲ. ಮಾತಿನ 
ರೀತಿಯಲ್ಲಿ ಮೇಲಿನ ಎಲ್ಲ ಕವನಗಳಿಗಿಂತ ಚಲುವೇನೋ 
ಎನಿಸಿದರೂ ಚಿತ್ರ ಚಿತ್ರಗಳಾಗಿ ಹಾಗೇ ಉಳಿಯುತ್ತವೆ. 
ಉಳಿದ ಕವನಗಳ ಗುಣವಾದ ತನ್ನ ಅಸಹಾಯಕತೆ ? 
ಯನ್ನು ಹೊರನಿಂತು ನೋಡಿ ಚುಚ್ಚಿಕೊಳ್ಳುವ ರೀತಿ 
ಇಲ್ಲಿಲ್ಲದಿರುವುದೇ ಕಾರಣವಿರಬಹುದು. 


ಹಾಸಿಗೆ ಮೇಲಿನ ಮೆತ್ತನೆ ದಿಂಬಿನ ಹಾಗೆ : 

ಇಲ್ಲಿನ ಗಂಭೀರವಾದ ಎಲ್ಲ ಜಿಜ್ಞಾಸೆ ಕೊನೆಗೆ 
ಸಮಾಧಿಸ್ಥವಾದ ಹೆಣಗಳ ಮಾತೆಂದು ಗೊತ್ತಾಗಿಸು 
ವುದರ ಮೂಲಕ ಇಂಡಿಯಾದ ಈ ವರ್ಗದ ಜನರ 
* ಮೌಲ್ಯ ” ಗಳನ್ನೆಲ್ಲಾ ಕುರಿತು ನಗುತ್ತಿದೆ. 


ಈ ಪ್ರಪಂಚದಲ್ಲಿ ನಾನು ಕೇವಲ: 

ಮುಂದೆ ಆಗುವುದರ ಕನವರಿಕೆ, ಇಂದಿನ ಅವರ 
ಚರ್ಯೆಗಳ ಯಾಕೆ ? ಏನು ? ಒಂದನ್ನೂ ಇವರು 
ಅರಿಯರು, ಒಬ್ಬೊಬ್ಬರೇ ಇರುವಾಗ ಒಬ್ಬರಿಗೊಬ್ಬರು 
ಗೊತ್ತಿಲ್ಲ ಅನ್ನುವ ನಿಜವನ್ನು ಭವಿಷ್ಯದ ಕನಸಿನಲ್ಲಿ 
ಮುಚ್ಚಿ ಕೊಳ್ಳುತ್ತಾರೆ. 
ಮೊದಲಿನ ಹಾಗಲ್ಲ ಈಗ : 


ಉಳಿದೆಲ್ಲ ಕವನಗಳಲ್ಲಿ ಕಂಡುಬಂದ ಸಂವಾದ 
ರೂಪದ ನಾಟಕೀಯತೆ ಇಲ್ಲಿ ಸಂಪೂರ್ಣವಾಗಿ ಹೆಚ್ಚು 
ಸಮರ್ಥವಾಗಿ ಬಳಕೆಯಾಗಿದೆ. ದಿನ ದಿನದ ಮಾತನ್ನೇ 
ಹಿಡಿದು ಆ ವರ್ಗದವರ ಹಿಪೊಕ್ರೆಸಿ' ಯನ್ನು ತೋರು 
ತದೆ . ಕಾಫಿಗಳು ', ' ಸಾರಿ ' ಗಳು : ಯಾವಾಗ 
ಬಂದಿರಿ ” ಗಳು, ನಮಗೆ ಕನಸುಕೂಡ ಇಲ್ಲ ಎನ್ನುವ 


೧೭ 


ಆತ್ಮ ವಿರ್ಮಶೆ್ರಯ ಸೋಗು, ನಿನ್ನ ಬಿಟ್ಟು ಬೇರೇನೂ 
ಬೇಡ ಎನ್ನುತ್ತಿರುವಾಗಲೇ “ ನಿನ್ನ ಮೈ ಬಿಟ್ಟು ” 
ಎಂದುಕೊಳ್ಳುವ ಹಿಪೊಕ್ರೆಸಿ, ಅದಕ್ಕೆ ಮುನಿದು ಬ್ಯಾಸ್ಕಲ್ 
ಎಂದು ಶುರುವಾಗುವ ಹಾರಾಟ ರತಿಯ ಬಯಕೆಯಲ್ಲಿ 
ಕೊನೆಗೊಳ್ಳುವುದು ; “ ದೇವರೇ ನನ್ನ ಮರದಲ್ಲಿ ಹಣು 
ಬಿಡಲಿ, ನೆರಳು ಸಿಗಲಿ ” ಎಂದುಕೊಳ್ಳುವ ಔದಾರ್ಯ 
ದೊಡನೆಯೇ ಬಿಳಲುಗಳನ್ನು ಆಸೆಪಡುವ ಪಟ್ಟಭದ್ರತೆ 
ಇವು ಸೂಕ್ಷವಾದ ಎಳೆಗಳಿಂದ ಚಿತ್ರಿತವಾಗಿವೆ 


ಇಲ್ಲಿಯ ಸಂಬಂಧದ ಸುಳ್ಳನ್ನು , ತಮ್ಮ ಬಿರುಕು 
ಗಳನ್ನು ಸರಿಪಡಿಸಲಾರದೆ ಸಾಯುವ ಹಂಚಿಕೆ ಹಾಕಿ 
ಕೊಂಡ ಇಬ್ಬರೂ - “ ಒಬ್ಬೊರೇ ಬೇಡ ಇಬ್ಬರೂ 
ಸಾಯೋಣ ” ಎನ್ನುವಾಗ ಪರಸ್ಪರ ಅಪನಂಬಿಕೆ 
ಪಡುವ ಚಿತ್ರ ತೋರುತ್ತದೆ. 


ನಿಲ್ಲದೆ ಓಡುವುದನ್ನೇ ಒಪ್ಪಿಕೊಳ್ಳುವುದರಲ್ಲಿ ಈ 
ಕವನ ನಿಲ್ಲುತ್ತದೆ. ಪ್ರಾರಂಭವಾದದ್ದೂ ಹಾಗೆಯೇ , 
ಕೊನೆಗೆ “ ಸೂರ್ಯನಂಥಾ ದೇವರೆ ...” ಇಂತಹ ದೇವ 
ರನ್ನು ಕಲ್ಪಿಸಿಕೊಳ್ಳುವುದರಲ್ಲಿ ನಾಗರಿಕತೆಗೆ ದೂರವಾದ 
ಪ್ರಕೃತಿಯನ್ನು ಒಪ್ಪಿಕೊಳ್ಳುವಸೂಚನೆಯಿದೆ. 


ಈ ಸಭಾಸ್ಥಳಕ್ಕೆ ಬಂದ ಕಾಯಾರ್ಥವೇನು ದೇನಾ? 
ನಾಟಕವೊಂದು ಆರಂಭವಾಗುವಂತೆ ಕವನ ಮೊದಲಾ 
ಗುತ್ತದೆ. ಮುಂದಿನ ಮಾತುಗಳಲ್ಲಿ ನಾಟಕದ ಪಾತ್ರ 
ವೊಂದು ಬಿಚ್ಚಿಕೊಂಡಂತೆ ಸೂತ್ರಧಾರನೆದುರು ನಾಯಕ 
ಮಾತನಾಡುತ್ತಾನೆ. ಸಮುದ್ರದಂಡೆಗಳನ್ನು ಆತ 
ಕವನದುದ್ದು ಕ್ಯೂ ನೆನೆದುಕೊಳ್ಳುತ್ತಾನೆ. ಸಮುದ್ರದ 


ಕಲ್ಪನೆಯಲ್ಲಿ ಬದುಕಿನ ನೂರು ಮಗ್ಗುಲಿನ ಜೀವಂತ 
ಧ್ವನಿಗಳನ್ನು ಕೇಳಿ ಅರ್ಥಸಿಕೊಳ್ಳುವ ಆಸೆ, ಆದರೆ 
ಇವೆಲ್ಲಕ್ಕೂ ಜಡ್ಡು ಗಟ್ಟಿ , ಬಡಿಯುತ್ತಿರುವ ಸಮುದ್ರ 
ದುರು ದಡವಾಗಿ ಕುಳಿತ ಬೇರಿಲ್ಲದ ತನ್ನ ಬದುಕನ್ನು , 
ಚಿಂತೆಗಳ ಜೊತೆ immune ಆಗಿರುವ ತನ್ನ ಸ್ಥಿತಿ 
ಯನ್ನು , ಹೀಗೆ ನೂರು ನೋವುಗಳನ್ನು ಹೇಳಿಕೊಳ್ಳು 
ತ್ತಾನೆ. ಈ ಹೊತ್ತಿನ ಪಕ್ಕಾ ಆಫೀಸುಕ್ಷಾರ್ಕು, 
ಆಫೀಸರು , ಬುದ್ದಿಜೀವಿ, ಟೂರಿಸ್ಟ್ ಗೈಡು, ಪ್ರೇಮಿ, 
ಭಕ್ತ ಇಂಥ ಈ ವರ್ಗದ ಹಲವಾರು ದನಿಗಳಲ್ಲಿ ಇವನು 
ಮಾತಾಡುತ್ತಾನೆ. ಇಲ್ಲಿ ಇನ್ನೊಬ್ಬರನ್ನು ಅರ್ಥಮಾಡಿ 
ಕೊಳ್ಳುವುದು, ಇನ್ನೊಬ್ಬರಿಗೆ ತಾನು ಅನಿವಾರ್ಯ 
ಆಗುವುದು ಇದೇ ಸಮಸ್ಯೆ , ಯಾವ ಅನುಭವವೂ ಬೇರು 
ಮುಟ್ಟದ, ಎಲ್ಲ ಅನುಭವವೂ ಸರಿಯಾಗಿ ಇನ್ನೊಂದು 
ಸಾರಿ ಆಗಲಿ ಅಂದುಕೊಳ್ಳುವ ಇವನ ಎಲ್ಲ ವಿಶ್ಲೇ 
ಷಣೆಯೂ ಗಂಭೀರವಾಗಿ ಹರಡಿಕೊಳ್ಳುತ್ತದೆ, ಆದರೆ ಈ 
ಅರ್ಥವನ್ನು ತಾನೇ ಪಡೆಯಲಾರದೆ, ಅದಕ್ಕೆ ತನ್ನನ್ನು 
• ಸಿದ್ದ ' ಮಾಡಲು ಬೇರೊಂದು ಅಪರಿಚಿತ ಶಕ್ತಿಯ 
ಮೊರೆ ಹೋಗುವುದರ ಮೂಲಕ ತನ್ನ ನಿಸ್ಸಹಾಯ 
ಕತೆಯನ್ನು ಚುಚ್ಚಿ ಕೊಳ್ಳುತ್ತಾನೆ. ಕೊನೆಗೆ ಸೂತ್ರ 
ಧಾರ ( ಈ ಸಭಾ ಸ್ಥಳಕ್ಕೆ ಬಂದ ಕಾರ್ಯಥ್ರವೇನು 
ದೇವಾ? ” ಎಂದಾಗ ಈ ಗಂಭೀರವಾದ ಒಳತೋಟಿಯೂ 
ಒಂದು ನಾಟಕವೇ ಎನ್ನಿಸುವಲ್ಲಿ ಕವನ ಮುಗಿಯುತ್ತದೆ. 


ಟಿ . ಎಸ್ . ರಾಮಸ್ವಾಮಿ 


ಯಾರಲ್ಲಿ ಹೇಳಲಿ ಹೇಳು 


ಯಾರಲ್ಲಿ ಹೇಳಲಿ ಹೇಳು ಇದನ್ನೆಲ್ಲ 
ಕಣ್ಣೆದುರಿಗೆ ಇಲ್ಲದ ನನ್ನ ಕನಸಿನ ನಿನ್ನ 
ಭುಜ ಅಲ್ಲಾಡಿಸಿ ಕೇಳುತ್ತಿದ್ದೇನೆ ಹೇಳು ಹೇಳು 
ನನ್ನೊಳಗೆ ಕುದ್ದು ಕುದಿಸುತ್ತಿರುವುದನ್ನೆಲ್ಲ 
ಚೆಲ್ಲುವುದು ಎಂದು ಹೇಗೆ ಹೇಳು ಹೇಳು. 


ಚಿನ್ನದ ಬೆಳ್ಳಿಯ ಕೆಸರು 


ಚಿನ್ನದ ಬೆಳ್ಳಿಯ ಕೆಸರನ್ನು 
ತೊಳೆದುಕೊಂಡು ಬಟ್ಟೆ ಹಾಕಿಕೊಂಡು 
ಬರುವಷ್ಟು ಹೊತ್ತಿಗೆ 
ಸಮುದ್ರದ ನೀರೆಲ್ಲ ಖರ್ಚಾಗಿರುತ್ತದೆ| 
ನಕ್ಷತ್ರ ಮುಳುಗಿ ಹೋಗಿರುತ್ತದೆ 
ಸೂರ್ಯ ಚಂದ್ರ ಸತ್ತು ಹೋಗಿರುತ್ತಾರೆ 
ಅಲ್ಲಿಯವರೆಗೆ ನೀನು ಕಾದಿರುತ್ತೀಯಾ ಪಾವನಾ ... . 


ಇಷ್ಟೊಂದು ದೊಡ್ಡ ಬಯಲಲ್ಲಿ 


ಇಷ್ಟೊಂದು ದೊಡ್ಡ ಬಯಲಲ್ಲಿ 
ನಾನು ಒಂದು ನಕ್ಷತ್ರ ನೀನು 
ಒಂದು ನಕ್ಷತ್ರ , ನಾವಿಬ್ಬರೂ 
ನಮ್ಮಿಬ್ಬರಿಗೆ ಮಾತ್ರ ಗೊತ್ತು . 
ಬೆಳಕನ್ನು ಲೆಕ್ಕ ಮಾಡೋಣ. 
ಮುಕ್ಕಾಲು ಚಂದ್ರನನ್ನು ಎಬ್ಬಿ . 
ಕಾಫಿ ಬಟ್ಟಲಿಗೆ ಹಾಕಿಕೊ , ತಣ್ಣಗಿರುತ್ತದೆ. 


ಇಣುಕಿನೋಡು, ಏನೇನು ಕಾಣುತ್ತದೆ. 


ತೆಂಗಿನ ಮರಗಳು ಸುಮ್ಮನೆ ನಿಂತಿವೆ . 
ಮೂಾನು ಕಣ್ಣಿನ ಹುಡುಗಿ 
ಮಡಕೆಯಲ್ಲಿ ನೀರು ತಂದು 
ಮೇಕೆಯ ಜೊತೆಯಲ್ಲಿ ಆಡುತ್ತಿದ್ದಾಳೆ. 
ಬಯಲಲ್ಲಿ ಒಂದು ದನ ಮೇಯುತ್ತಿದೆ. 
ಸಿಂಹವನ್ನು ಕಂಡರೆ ಭಯವೋ 
ಚೇಳೆನ್ನು ಕಂಡರೆ ಭಯವೋ ? 


ಚಂದ್ರ ಕರಗಿ ಹೋದನೇನುನೋಡು. 


ಹಸುವಿನಂಥವನು ನಾನು, 
ನನ್ನ ಈಜು ಕೊಳಕ್ಕೆ ಬಂದ ಮೀನು 
ತನ್ನ ಯಜ್ಞಕ್ಕೆ ನನ್ನ ಬಲಿ ಏಕೆ ಬಯಸಿದ್ದು ? 
ಮಾತಿನ ಕುಟುಕಿಗೆ ಹೆದರಿ ನುಣುಚಿಕೊಂಡದ್ದು ? 


* 


' ಹ , 


ನಿನ್ನ ಸಾಲದ ಬೆಳಕಿನಲ್ಲಿ ಅವರು ಇವರು 
ನನ್ನ ಮುಖ ನೋಡಬೇಕಾಗಿಲ್ಲ, 
ನನ್ನ ಸಿಂಹಾಸನಕ್ಕೆ ಮೂವತ್ತೆರಡು ಮೆಟ್ಟಲಿವೆ. 
ಒಂದೊಂದು ಮೆಟ್ಟಲಿಗೂ ಒಂದೊಂದು ಬೊಂಬೆ 
ನನ್ನ ಒಂದೊಂದು ಕಥೆ ಹೇಳುತ್ತದೆ, ಬಂದು ನೋಡು, 
ನನ್ನ ಮನಸ್ಸಿಗೆ ಸಾವಿರ ಮುಖ ಇದೆ, 
ಬೆಳಕಿಗೆ ಸಾವಿರ ದಾರಿ ಇದೆ, 


ರುಚಿಯಾದ ಮಾತಿನಲ್ಲಿ ನನ್ನ ಕತೆ ಹೇಳಲಾರೆ. 
ನಿನ್ನ ಭಾಷೆಯಲ್ಲಿ ನನ್ನ ಅರ್ಥ ನನ್ನ ಇಷ್ಟದ ಹಾಗೇ 

ಉಳಿದೀತೇನು ? 


ಬೆಳಗಿನ ಜಾವದ ರೈಲು ಕೂಗುತ್ತಿದೆ. ನಕ್ಷತ್ರಕ್ಕೂ 
ನಕ್ಷತ್ರಕ್ಕೂ ತುಂಬ ದೂರ........ 


ನಿನಗೆ ಒಂದು ಮಾತು ಹೇಳಬೇಕು 


ನಿನಗೆ ಒಂದು ಮಾತು ಹೇಳಬೇಕು, 
ಅದು ಏನು ಅಂತ ನಿನಗೆ ಗೊತ್ತಿದೆ 
ಅಂತ ಅಂದು ಕೊಂಡಿದ್ದೇನೆ. 
ಅದನ್ನು ನಿನಗೆ ಯಾಕೆ ಹೇಳಲ್ಲ ಅಂದರೆ 
ಅದನ್ನೆಲ್ಲ ನೀನು ನನಗೆ ಕೊಟ್ಟಿದ್ದೀ . 
ನೀನು ಕೊಟ್ಟಿರುವಷ್ಟು ಅದನ್ನು ನಾನು ನಿನಗೆ 
ಕೊಡಲು ಆಗಲ್ಲ ಅಂತ ಚೆನ್ನಾಗಿ ಗೊತ್ತು . 


ಆದರೆ ಯಾಕೆ ಕೊಡಬೇಕು ಹೇಳು ? 
ನೀನೇನು ನನ್ನ ಕೊಡು ಅಂತ ಕೇಳೆಲ್ಲ. 
ಅದಕ್ಕೆ ಅಂತ ಕಾಣುತ್ತೆ ನೀನು ಅಷ್ಟು ದೊಡ್ಡವಳಾಗಿ 
ನಾನು ಅಷ್ಟು ಚಿಕ್ಕವನಾಗಿ ನನಗೆ ಕಾಣುವುದು . ನೀನು 


ನನಗೆ ಕೊಟ್ಟದ್ದನ್ನೆಲ್ಲಾ ಪಡೆದೂ 
ಪಡೆದು ಪಡೆದು ನಾನು ತಪ್ಪಾಗಿ ಬಿಟ್ಟಿದ್ದೇನೆ. 
ನನಗೆ ಆಗುವುದು ಅನ್ನಿಸುವುದು ಎಲ್ಲಿ ನಿನಗೆ ಗೊತ್ತು 


ನೋಡು, ಮಗುವಿನ ಹಾಗೆ . 
ತೊದಲು ಹೆಜ್ಜೆ ಇಟ್ಟು ಬಂದು, 
ತಲೆಗೆ ಎರೆದುಕೊಂಡು ಬಿಸಿಲಿಗೆ 
ಬೆನ್ನು ಮಾಡಿ ಕುಳಿತಿರುವ 
ನಿನ್ನ ತೊಡೆ ಹತ್ತಿ ತಬ್ಬಿಕೊಂಡು 
ನಿನ್ನ ಕೆನ್ನೆಗೆ ಮುತ್ತಿಡುತ್ತೇನೆ 


ಅದೇನೇ ಎಲ್ಲಾ ಅಂದುಕೊ , Please 


ನಿನ್ನೆ ರಾತ್ರಿ ನಿನ್ನ ಮೇಲೆ 

ಸಿಟ್ಟು ಬಂದು 


ನಿನ್ನೆ ರಾತ್ರಿ 
ನಿನ್ನ ಮೇಲೆಸಿಟ್ಟು ಬಂದು 
ರಾತ್ರಿಯನ್ನೆಲ್ಲ ಬಳಿದು 
ಸವರಿ ಒಂದು ಶೀಷೆಗೆ ಹಾಕಿಟ್ಟಿದ್ದೇನೆ, 
ಇನ್ನು ಮೇಲೆ ಸದಾ ಬರೀ ಬೆಳಕೇ ಇರುತ್ತೆ , 
ನೀನು ಬಚ್ಚಿಟ್ಟು ಕೊಳ್ಳುವುದಕ್ಕೆ ಕೂಡ 
ಒಂದು ಚೂರೂ ಕತ್ತಲು ಸಿಗಲ್ಲ . 
ನೀನು ತತ್ತರಿಸಬೇಕು, 
ಹೆದರಿಕೊಂಡು ನನ್ನ ಕೋಣೆಗೆ ಬಂದು 
ನನ್ನ ಕ್ಷಮೆ ಕೇಳಬೇಕು. 
ಆಮೇಲೆ ರಾತ್ರಿಯನ್ನು ನಾನು ಹೊರಕ್ಕೆ 
ಕೊಡವಿ ಬಿಟ್ಟಾಗ .. 
ಅದನ್ನು ನೀನು ನನ್ನ ಜೊತೆಯಲ್ಲಿ ಕಳೆದು 
ಮತ್ತೆ ಮಾಮೂಲಾಗಬೇಕು 


ಹೀಗೆ ನೀನು ನನ್ನ ಬಿಟ್ಟು 

ಹೋಗಬೇಡ 


ಹೀಗೆ ನೀನು ನನ್ನ ಬಿಟ್ಟು ಹೋಗಬೇಡ. 
ಹೋಗಲ್ಲ ಅನ್ನು , Please, ಹೋಗೋದಿಲ್ಲ ಅನ್ನು . 
ನಿನ್ನ ಮೃದುವಾದ ರೆಕ್ಕೆಗೆ ಬಿಸಿಲು ತಗುಲದ ಹಾಗೆ , 
ನಿನ್ನ ಕಣ್ಣಿಗೆ ಗಾಳಿಯಿಂದ ಧೂಳುಬೀಳದ ಹಾಗೆ, 
ನಿನಗೆ ರಾತ್ರಿ ಹೊತ್ತು ಚಳಿ ಆಗದ ಹಾಗೆ, 
ಯಾವುದೂ ಭಯ ಆಗದ ಹಾಗೆ 
ನಾನು ನಿನ್ನ ಸುತ್ತಲೂ ಕೊಟಿಯಾಗಿ ನಿಂತು 
ನಿನ್ನನ್ನು ಕಾಪಾಡಿಕೊಂಡಿದ್ದೇನೆ. 


ನೀನು ಹೋದರೆ ನಿನ್ನನ್ನು ಬೇಟೆ ಆಡಿ 
ಬೇಯಿಸಿ ತಿಂದು ಬಿಡುತ್ತಾರೆ. ಪ್ರಪಂಚ ಕೆಟ್ಟದ್ದು , 
ನಾನು ನಿನಗೆ ಸಿಗುವ ಮುಂಚೆ ನೀನು ಹೇಗಿದ್ದೆ , 
ಜ್ಞಾಪಿಸಿಕೊ , ನಿನಗೆ ಇನ್ನೇನು ಬೇಕು ಹೇಳು 
ನಾನು ನಿನ್ನದೇ ಕನಸು ಕಾಣುತ್ತೇನೆ 
ನಿನ್ನನ್ನು ಉಸಿರಾಡುತ್ತೇನೆ 
ನಿನ್ನನ್ನು ಪ್ರೀತಿಸುತ್ತೇನೆ 
ನೀನು ಇಲ್ಲೇ ಇರಬೇಕು. 


ನಿನಗೋಸ್ಕರ ನಾನು ನನ್ನನ್ನೂ ಲೆಕ್ಕಿಸದೆ, ನನ್ನನ್ನೂ 
ಲೆಕ್ಕಿಸದ ಹಾಗೆ ತ್ಯಾಗ ಮಾಡಿದ್ದೇನೆ, ತ್ಯಾಗ- ಗೊತ್ತಾ ? 
ನಿನ್ನ ಕಾಡಿನ ಬೋಳುಮರಕ್ಕಿಂತ ಈ ಅರಮನೆ 

- ದೊಡ್ಡದಲ್ಲವಾ ? 
ನೀನು -ಹೋಗಲ್ಲ ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ 
ಅಂತಲೇ ಅನ್ನಬೇಕು, ತಿಳಿಯಿತಾ ? 


ಅದು ನನ್ನ ಹತ್ತಿರವೇ ಇರಲಿ ಅಂತ ನಾನು 
ತೆಳ್ಳನೆದಾರ, 
ತೆಳ್ಳನೆ ಕೆಂಪು ಸಿಲ್ಕಿನ ದಾರದಲ್ಲಿ 
ಅದರ ಕಾಲು ಕಟ್ಟಬಾರದಾಗಿತ್ತಾ ? 
ನಾನು ಹಗಲೂ ಸಂಜೆ ನನ್ನ ಕೈಯಿಂದಲೇ ಕೊಟ್ಟ ಕಾಳು 
ಅದಕ್ಕೆ ಬೇಡ ಅನ್ನಿಸಿತಾ ; ಈ ಅರಮನೆಗಿಂತ 
ಇನ್ನು ಯಾವ ಸುಖಬೇಕಾಗಿತ್ತು ಅದಕ್ಕೆ ? ಆ ಪಾರಿವಾಳ 
ದಿನಾ ದಿನಾ ಜಾಸ್ತಿ ಅಳುತ್ತಿದ್ದದ್ದು ಯಾಕೆ ? 
ಅದು ಸತ್ತು ಹೋಗಿದ್ದು ಯಾಕೆ ಅಂತ ಯಾರಿಗಾದರೂ 

ಗೊತ್ತಾ ? ಗೊತ್ತಾ ? 


ಅದು ನನ್ನ ಬಿಟ್ಟು ಹೋಗುತ್ತಲ್ಲಾ ಅಂತ 
ಸಹಿಸುವುದಕ್ಕೆ ಆಗದೆ ಪ್ರೀತಿಯಿಂದ, 
ತುಂಬಾ ಪ್ರೀತಿಯಿಂದ ನಾನೇ ಕೊಂದು ಹಾಕಿದೆ, 


ಸ್ವಲ್ಪ ತಡಿ, ಮೋಡ 
ಹೋಗಲಿ, 

ಚಂದ್ರ ಬರುತ್ತಾನೆ 


ಸ್ವಲ್ಪ ತಡಿ, ಮೋಡಹೋಗಲಿ, ಚಂದ್ರ ಮತ್ತೆ 

ಬರುತ್ತಾನೆ. 
ಅಲ್ಲಿ ಕಾಣುವಗೋಡೆಯ ಮೇಲೆ ಬಾಗಿಲ ಸಂದಿನಿಂದ 

ಬಿದ್ದಿರುವ 
ಬೆಳಕನ್ನು ಹಿಡಿಯುವುದಕ್ಕೆ ಆಗುವುದಿಲ್ಲ 
ನೀನು ಹೇಗೆ ಇರಬೇಕು ಅಂದುಕೊಳ್ಳುತ್ತೀಯೋ 
ಹಾಗೆ ಇರುವುದಕ್ಕೆ ಆಗುವುದಿಲ್ಲ. 
ಚಳಿಗಾಲದಲ್ಲಿ ಗೋಪುರದ ದೊಡ್ಡ ಗಂಟೆಯ ಸದ್ದಿನ ಹಾಗೆ 
ಮನಸ್ಸು ಕಲಕುವ ರಾಗದ ಹಾಗೆ 
ನಿನ್ನ ಮನಸ್ಸು ಭಾರವಾಗಿದೆ. 
ವಿಷ ತಿಂದ ನೋಣಸಾಯುವ ಮೊದಲು 
ತಲೆ ತಿರುಗಿ ಹಾರಿ ಹಾರಿ ಕೆಳಗೆ ಬಿದ್ದು ಒದ್ದಾಡುವ ಹಾಗೆ 
ನಿನ್ನ ಮನಸ್ಸು ಅಲ್ಲಲ್ಲಿ ರೆಕ್ಕೆ ಬಡಿಯುತ್ತೆ , ಒದ್ದಾಡುತ್ತೆ , 
ನಿನ್ನೆ ಆಗಿದ್ದು ಜ್ಞಾಪಿಸಿಕೊಂಡುನೋಯುತ್ತೆ . 
ಮಾತು ಚುಚ್ಚು , ಮಾತುನೋಯಿಸುತ್ತೆ 
ಯಾವುದೋ ಮಾತು ಗೊತ್ತಿಲ್ಲದ ಯಾವುದೋ 

ಮುಖವನ್ನು ತೋರಿಸುತ್ತೆ 
ನಮ್ಮ ಮುಖ , ಜನದ ಮುಖ . 
ಸಗಣಿ ನೀರಿನಂಥ, ಡಾಂಬರಿನಂಥ, ಕಲ್ಲಿದ್ದಲಿನಂಥ ಮಾತು 
ಮಾತು ಗಾಳಿಯಾಗುವುದಕ್ಕಿಂತ ಬೇಗ 


ಜನದ ಮುಖ ಬದಲಾಯಿಸುತ್ತೆ , 
ನಗು ಸೇಡಿನಸೂಜಿಯಾಗಿ ಕೊಚ್ಚಿನ ಹೊಲಿಗೆ ಹಾಕುತ್ತೆ 
ಮರೆತು ಹೋಗುತ್ತೆ ದ್ವೇಷ ಆತ್ಮೀಯತೆ ಆಗುತ್ತೆ . 

ಅದೂ 
ಮರೆತು ಹೋಗುತ್ತೆ . 
ಭಿಕ್ಷುಕರು , ಯಾರು ಕಾಸು ಕೊಟ್ಟರು 
ಯಾರು ತಿಂಡಿ ಕೊಟ್ಟರು, ಯಾರು ಮುಖಕ್ಕೆ ಉಗಿದು 

ಬಯ್ದರು 
ಎನ್ನುವುದೆಲ್ಲಾ ಮರೆತು ಹೋಗುತ್ತಾರೆ. 
ಕಂಡಿದ್ದು ಕಾಣುವಷ್ಟು ಹೊತ್ತು ನಿಜ, 
ಆದರೆ ನೊಂದವರಿಗೆ ಮಾತ್ರ ನೆನಪು. 
ಸಾಕು ನಿಲ್ಲಿಸು . ಸುಮ್ಮನೆ ಹೆಣ್ಣು ಕೋಗಿಲೆಯ ಹಾಗೆ 
ವಟವಟಾ ರಾಗ ಹಾಡಬೇಡ. Sorry - 
ಹೀಗೆ ಒಳ್ಳೆ ತಿದೀ ಹಾಗೆ ನಿಟ್ಟುಸಿರು ಬಿಡಬೇಡ. 
ನೆಲದ ಮೇಲೆ ಬಿದ್ದು ಒದ್ದಾಡಿ ಹೊರಳಾಡಬೇಡ 
ಹಾವಿನ ಪೊರೆ ಕಳಚುವಾಗ, 
ಹಳೆಯ ಎಲೆ ಉದುರಿ ಹೊಸ ಚಿಗುರು ಬರುವಾಗ, 
ಬೆಳೆಯುವಾಗ, ಇನ್ನೂ ಹೆಚ್ಚು ಹಿಂಸೆಯಾಗುತ್ತೆ ಗೊತ್ತ. 
ದುಃಖದ ಸಮುದ್ರವನ್ನು ನಿನ್ನ ರೆಪ್ಪೆಯ ಹಿಂದೆ, 
ತೆಳ್ಳನೆ ತುಟಿಗಳ ಹಿಂದೆ ಬಚ್ಚಿಡಬೇಡ. 
ಮಳೆಗೆ ಮುಂಚೆ ಇರುವ ಧಗೆಯ ಹಾಗೆ ಬೇಯುತ್ತ 

ಇರಬೇಡ 
ಅಳುವುದಿದ್ದರೆ ನನ್ನ ತೋಳಿನೊಳಗೆ ನನ್ನ ಎದೆಗೆ 

- ಒರಗಿಕೊಂಡು ಅತ್ತುಬಿಡು. 
ನಿಜವಾದ ದುಃಖ ಅಮೂಲ್ಯ, 
ನಿನ್ನ ದುಃಖಕ್ಕೆ ಒಂದು ಆಕಾರ ಕೊಡು. 


೧೦ 


ದೇವರೆ, ಇವಳೇಕೆ ಹೀಗೆ ನನ್ನ ತಪ್ಪು ತಿಳಿಯುತ್ತಾಳೆ 
ನನ್ನ ಮೈ ಬಿಸಿಯನ್ನು ಅವಳ ಬಿಸಿಯೊಡನೆ ಕರಗಿಸಿ 
ಎರಕ ಹೊಯ್ಯುವ ಆಸೆ ಭುಗಿಲೆದ್ದಿದೆ ಎಂದೇಕೆ 

- ಅರ್ಥಮಾಡಿಕೊಳ್ಳುತ್ತಾಳೆ ? 
ಅವಳ ಹಿಂಸೆಯಿಂದ ನನಗೂ ಹಿಂಸೆಯಾಗುತ್ತಿದೆ, 
ಸಮಾಧಾನ ಮಾಡಲಾಗದ ಹಿಂಸೆ, 
ನಾನು ಅವಳಿಗೆ ಅರ್ಥವಾಗದ ಹಿಂಸೆ, 
ಅವಳ ದುಃಖದ ಬಿಸಿ ಕಡಿಮೆಯಾಗುತ್ತಿದ್ದ ಹಾಗೆ 
ನನ್ನ ಮನಸ್ಸಿನ ಮುಂದೆ ಕಂಡು ಕರೆಯ ತೊಡಗುವ, 
ಅವಳ ದುಃಖದ ಬೆಲೆ ಇಳಿಸುವ 
ಬೇರೆ ಮುಖಗಳ, ಮಾತುಗಳ ಹಿಂಸೆ. 


ಕಾಲದ ನೀರಿನಲ್ಲಿ ಎಲ್ಲ ಕರಗಿ ಹೋಗುತ್ತೆ . 
ನೀನು ನಾನು ದಿನ ನಿತ್ಯದ ಸಾವಿರ ವಿವರಗಳಲ್ಲಿ 

ಹಂಚಿಹೋಗುತ್ತ 
ನಿನ್ನೆಯ ಘಟನೆ ಮರೆಯುತ್ತಾ ಹೋಗುತ್ತೆ 
ಮುಂದೆ ಯಾವತ್ತಾದರೂ ಜ್ಞಾಪಕ ಆದರೆ 
ಮರೆತು ಹೋದಹಾಡಿನ ಪಲ್ಲವಿ ಮಾತ್ರ ಜ್ಞಾಪಕ ಬಂದ 

- ಹಾಗಿರುತ್ತೆ . 
ಆಮೇಲೆ, ಇನ್ನೂ ಕೆಲವು ಕಾಲ ಆದಮೇಲೆ, ಅದು 
ಮನಸ್ಸು ಸ್ವಲ್ಪಹೊತ್ತು ಬಿಕೋ ಅನ್ನಿಸುವ ಹಾಗೆ 

ಮಾಡುವ ಭಾವನೆ ಆಗುತ್ತೆ . 
ಇನ್ನೂ ಆಮೇಲೆ, ಎಷ್ಟು ಜ್ಞಾಪಿಸಿಕೊಂಡರೂ 
ಜ್ಞಾಪಕ ಬರದ ರಾತ್ರಿಯ ಕನಸಿನ ಹಾಗಾಗುತ್ತೆ . 
ಆಗ ನಾವು ಸತ್ತು ಹೋಗುತ್ತೇವೆ. 


ಹಾಸಿಗೆಯ ಮೇಲಿನ ಮೆತ್ತನೆ 

ದಿಂಬಿನ ಹಾಗೆ 


ಹಾಸಿಗೆಯ ಮೇಲಿನ ಮೆತ್ತನೆ ದಿಂಬಿನ ಹಾಗೆ, 
ಗರ್ಭಿಣಿ ತಾಯಿಯ ಹೊಟ್ಟೆಯ ಹಾಗೆ 
ನೆಲ ಅಲ್ಲಿ ಉಬ್ಬಿ ಕೊಂಡಿತ್ತು . 
ಅಷ್ಟು ಇಷ್ಟು, 
ಮನೆಯಲ್ಲಿ ಮತ್ತು ಮಲಗುವ ಮನೆಯಲ್ಲಿ 
ಅಲಂಕಾರಕ್ಕೆ ಇಡುವ ಹಾಗೆ, 
ಯಾರೂ ಕೀಳದ ಕೆಂಪು ಕೆಂಪು, ಬಣ್ಣ ಬಣ್ಣ 

ಹೂವಿನ ಗಿಡ ಇತ್ತು . 


ಕತ್ತಲಾಗುತ್ತಿರುವ ಸೂರ್ಯನು 
ಆಗತಾನೇ ಹುಟ್ಟಿದ ಚಂದ್ರನಷ್ಟು ಕೆಂಪಗೆ ಇದ್ದ . 
ನಮ್ಮಿಬ್ಬರ ಕೈಗಳು ಭದ್ರವಾಗಿ , 
ಸಿಮೆಂಟು ಹಾಕಿದ ಹಾಗೆ ಹಿಡಿದಿದ್ದೆವು. 
ನಮ್ಮ ಕಣ್ಣಿನ ನೋಟಗಳು ಒಂದಕ್ಕೆ ಒಂದು 
ಮತ್ತೆ ಮತ್ತೆ ಹೊಲಿದುಕೊಂಡಿದ್ದೆವು. 
ಭಾರ ಹಾ ತೊಲೆಗಳ ಹಾಗೆ ಕೀಲಿಸಿಕೊಂಡಿದ್ದೆವು. 
ಎರಡು ಗಿಡಗಳನ್ನು ಕಸಿಮಾಡಿದ ಹಾಗೆ 
ಬೆರಳುಗಳು, ಕಣ್ಣು , ಓ ಇಡೀ ನಾವು ಕೂಡಿದ್ದೆವು. 


ಎರಡು ಸಮಾನ ಬಲದ ಚದುರಂಗ ಸೈನ್ಯ ಕಲ್ಪಿಸಿಕೊಳ್ಳಿ. 
ಯುದ್ಧ ಮಾಡುತ್ತಿವೆ, ಘೋರಯುದ್ಧ ಜಯವು 

ಯಾರಿಗೋ 


ಎಂದು ಅನುಮಾನಪಡುತ್ತಾ ಆಕಾಶದಲ್ಲಿ ಜಯಲಕ್ಷ್ಮಿ 
ಹಾರ ಹಿಡಿದು ಚಿಂತಾಮಗ್ನಳಾಗಿದ್ದಾಳೆ. 
ಅವಳೆ ಚಿಂತೆಗೆ ಇಡೀ ಇತಿಹಾಸದ ಬೆಲೆ 
Silly . 
ಬಹುಶಃ ಹಾಗೆ, ಆ ಥರ 
ನಮ್ಮ ನಿಜವಾದ ನಾವುಗಳು 
ಅಂದರೆ, ನಮ್ಮ ಆತ್ಮಗಳು 
ನನ್ನು ಹೊರಗೆ ಅಥವಾ ತೀರ ಒಳಗೆ ಅಲ್ಲಿದ್ದವು. 
ನಾವು ದೇವಸ್ಥಾನದಲ್ಲಿ ಕಂಬಗಳ ಮೇಲೆ 
ಚಾವಣಿಯ ತೋಲೆ ಹೊತ್ತು ನಿಂತ 
ಬೊಂಬೆಗಳ ಹಾಗಿದ್ದೆವು. 


ಇದು ಒಂದು ದಿನ ಅಲ್ಲ. 
ಪ್ರತಿದಿನ, ಇನ್ನೂ ಎಷ್ಟೋ ದಿನ 
ದಿನವೂ ಅಲ್ಲೇ ಹಾಗೇ ಇರುತ್ತೇವೆ. 
ದಿನವೆಲ್ಲ ಹಾಗೇ ಇದ್ದರೂ ನಾವು ಮಾತಾಡಲ್ಲ . 
ಆದರೆ ನಮ್ಮಲ್ಲಿ ಸೆರೆಹಿಡಿದಿಟ್ಟಿದ್ದ ಆತ್ಮಗಳು 
ಅಲ್ಲಿ ಸೇರಿ ಶೃಂಗ ಸಭೆ ನಡೆಸುತ್ತವೆ. 


ಆಗ ಅವನು ಬಂದರೆ, 
ಆ ಅವನು ನೀವೇ ಅಂತ ಇಟ್ಟು ಕೊಳ್ಳಿ, 
ಅವನಿಗೂ , ಬೇಕಾದರೆ, meeting ನಲ್ಲಿರುವ 
ಆತ್ಮಗಳ ಮಾತು ಅರ್ಥ ಆಗುತ್ತೆ . . 
ನಿಜವಾದ ಪ್ರೇಮ ಅಂದರೆ ಏನು ಅಂತ ತಿಳಿಯುತ್ತೆ . 
ಆದರೆ ಯಾವ ಆತ್ಮ ಯಾವ ಮಾತು ಆಡುತ್ತೆ 
ಅಂತ ಗೊತ್ತಾಗಲ್ಲ ಅಷ್ಟೆ . 
ಯಾಕೆಂದರೆ ಒಂದಾದ ಆತ್ಮಗಳ ಮಾತು 
ಒಂದೇ ಥರ ಇರುತ್ತೆ : 


A “ನೀನು' ಮತ್ತು ' ನಾನು' 
ಹೀಗೆ' ನಾವು' ಆದಾಗ 
ಏನೋ ಒಂದು 
ಹೊಸಾಹೊಸ ಬೆಳಕು ಹಾಯಾಗಿ 
ಬೀಸುತ್ತದೆ. 


ಬೆಂಕಿಯಲ್ಲಿ ಸುಡದೆ ಇರೋ೦ಥಾದ್ದು , 
ಎಲ್ಲಾ ಕಡೆ ಮತ್ತು ಎಲ್ಲಾದರ ಒಳಗೆ ಇರೋಂಥಾದ್ದು , 
ಮತ್ತು ಎಲ್ಲಾ ಗೊತ್ತಿರೋಂಥಾದ್ದು ಅಂತ 

ಅನ್ನು ತ್ತಾರಲ್ಲ 
ಅದು ನಮ್ಮನ್ನು ಹೀಗೆತೊಡಗಿಸುತ್ತದೆ. 
ಆದರೆ ಅಂಥಾದ್ದು ಎಲ್ಲಿದೆ, 
ಅದರಿಂದ ನಾವು ಯಾಕೆ ಹೀಗೆತೊಡಗಿಕೊಳ್ಳಬೇಕು 

ಗೊತ್ತಿಲ್ಲ 
ಅದು ಇದಾಗುತ್ತೆ , ಇದು ಅದಾಗುತ್ತೆ , 
ಪ್ರೀತಿಯಲ್ಲಿ ಏನೇನೋ ಸೇರಿ 
ಬೇರೆ ಇನ್ನೇನೋ ಒಂದು ಆಗುತ್ತೆ . 
ಒಂದೇ ಹೂವಿನಲ್ಲಿ ಬಣ್ಣ ಇರಲ್ಲವೇ , 
ಆಕಾರ ಇರಲ್ಲವೇ , ವಾಸನೆ ಇರಲ್ಲವೇ , 
ಅದೇನೇ ಮತ್ತೆ ಹಣ್ಣು ಇತ್ಯಾದಿ ಆಗಲ್ಲವೇ , 
(ಕೊಳೆಯೋಲ್ಲವೇ ) ಹಾಗೆನೇ ಪ್ರೀತಿಯೂ ಕೂಡ. 
ನಮ್ಮಿಬ್ಬರ ಆತ್ಮದಿಂದ ಬಂದಿದ್ದು 
ನಾನೂ ನೀನೂ ಹಾಗೆ ಇರುತ್ತಾ 
ಇದು ಮೊದಲು ಏನೂ ಇಲ್ಲದೆ ಇದ್ದ ಕಡೆಯಿಂದ 

ಹುಟ್ಟಿ ಬರುತ್ತೆ , 


ಬೆಳೆಯುತ್ತಾ ಹೋಗುತ್ತೆ . ಹಾಗೇ ಇರುತ್ತೆ . 
( ನಾವಿಲ್ಲದೆ ಹೋದರೂ ನಮ್ಮಂಥವರು 
ಕೊಟ್ಟ ಅರ್ಥ ಇತಿಹಾಸವಾಗಿ ಇರುತ್ತೆ .) ” 
ಬೆಳೆಯುತ್ತಾ ಹೋಗುತ್ತೆ ! 
ಹೋಗುತ್ತೆ ? ಎಲ್ಲಿಗೆ ? 
ಅದು ಆಗ, ನಾವು ಎಲ್ಲೆಲ್ಲಿಗೆಹೋಗುತ್ತಿದ್ದೆವೋ ಅಲ್ಲಿಗೆ , 
ನಾವುಹೋಗುತ್ತಿದ್ದಾಗ, ಆಗ, 
ಸೂರ್ಯ ಆಕಾಶದ ಮಧ್ಯೆ ದೊಡ್ಡವನಾಗುತ್ತಿದ್ದಾಗ, 
ನಾವು ಬಹುದುಗಳ ಸಾಧ್ಯಗಳ, ಬಹುಶಃಗಳ, 

ಆದರೂಗಳ 
ಮಧ್ಯೆ ಹಂಚಿ ಹೋಗುತ್ತಿದ್ದಾಗ, 
ನಮ್ಮ ಮಧ್ಯೆ ಮತ್ತು ಮೂಲಕ 
ಸೂರ್ಯ ಚಂದ್ರರು ಹರಿದು ಹೋಗುತ್ತಿದ್ದಾಗ, 
ಆ ಅನುಭವಕ್ಕೆಲ್ಲ ಎಷ್ಟೊಂದು ಬೆಲೆ ಇತ್ತು . 


ಈಗ. 
ಮುಳುಗುವ ಸೂರ್ಯ 
ಹುಟ್ಟುವ ಚಂದ್ರ 
ಎಲ್ಲರನ್ನೂ ದಾಟಿ ಬಂದಿದ್ದೇವೆ. 
ನಮ್ಮ ಕೈಯ ಬಿಗಿ 
ಮೈಯ ಬಿಸಿ 
ಮನಸ್ಸಿನ ಆಸೆ 
ಹೇಗಿತ್ತು ಎಂಬುದು 
ಯಾವುದೂ 
ಈ ಕಾಲು ದಾರಿಯಲ್ಲಿ ಹೋಗುವ ಅವನಿಗೆ 
ಗೊತ್ತಾಗಲ್ಲ, 
ಅವನಿಗೆ 


ನನ್ನ ತಲೆಯ ಹತ್ತಿರ ಇರುವ ಕಲ್ಲಿನಮೇಲೆ 
ಕೆತ್ತಿದ ನನ್ನ ಹೆಸರು ಕಾಣುತ್ತದೆ ಅಷ್ಟೆ . 
ಆದರೆ ನಾವು ಬರಿಯ ಹೆಸರಲ್ಲ . 
ನಮ್ಮ ಇತಿ ಹಾಸಕ್ಕೆ ನಾವೇ ಕೊನೆ, 
ನಾವೇ ಬೆಲೆ, 
ನಾವು ಅವನಿಗೆ ಅರ್ಥ ಆಗಲ್ಲ . 
ನಾನು ಆಗಲೇ ಹೇಳಿದ್ದು ತಪ್ಪು , 
ಅವನು ಮಾಡಿಕೊಳ್ಳುವ ಅರ್ಥ 
ನನ್ನ ಅರ್ಥ ಆಗಲ್ಲ. 


ಈ ಪ್ರಪಂಚದಲ್ಲಿ ನಾನು, ಕೇವಲ 


ಈ ಪ್ರಪಂಚದಲ್ಲಿ ನಾನು ಕೇವಲ 
ಪ್ರಪಂಚ.... ಅಂದರೆ ಏನು ಅಂತ ನಿನಗೆ ಗೊತ್ತಲ್ಲ. 
ಕೇವಲ ನಿನ್ನನ್ನು ಮಾತ್ರ ನೀನು ಅಂತ ಕೂಗಬಹುದು, 


ನಾವು ಮಾತಾಡಲ್ಲ, 
ಆಡಿದರೂ ನಮಗೆ ನಮ್ಮ ಮಾತಿನ ಸಂಬಂಧ ಇರಲ್ಲ , 
ನಾವು ಆಡಿದಕ್ಕಿಂತ ಬೇರೆ ಇನ್ನೇನೋ ನಮ್ಮ ಅರ್ಥ 

ಇರುತ್ತೆ . 
ಅದು, ಕೆಲವು ಸಾರಿ, 
( ನಾವು ಒಬ್ಬರೇ ಇರುವಾಗ), ನಮಗೆ 
ಗೊತ್ತಾಗಿದೆಯಾ ಅಂತ | 
ಅನುಮಾನ ಬರುವುದುಂಟು , ಹೌದಲ್ಲಾ ? 


ಆಗ ನಿನ್ನ ಕಣ್ಣಲ್ಲಿ ತೇವ ಇರುತ್ತೆ . 
ಆಗ ನಾವು ಸುಮ್ಮನೆ ಆಗುತ್ತೇವೆ. 
ಆಗ ನಮಗೆ ಏನೋ ಗೊತ್ತಾಗುತ್ತೆ . 
ಆಗ ನಿನ್ನ ರೆಪ್ಪೆಗಳ ಮೇಲೆ ರೆಪ್ಪೆ 
ನಿಧಾನವಾಗಿ ನೆಮ್ಮದಿಯಾಗಿ ಊರುತ್ತೆ . 
ತುಂಬ. 
ನೀನು ನನ್ನ ಹೆಸರು ಹೇಳುತ್ತೀಯೆ. 
ನಾನು ನನ್ನ ಹೆಸರಾಗಿ 
ಅದು, ಅದೇ ಎಲ್ಲ ಬೇಕಾದ್ದು ಎಲ್ಲ 
ಹೇಳಬೇಕಾದ್ದು , ಎಲ್ಲಾ ಆಗಿ 
ನನ್ನಿಂದ ನಿನ್ನ ಹೆಸರಾಗಿ ಬರುತ್ತದೆ. 


ಓ , ನಾವು ನಾವುನೀನು ನಾನು ನಾವು ನಾವು, 


ಈ ಪ್ರಪಂಚದಲ್ಲಿ ನಿನ್ನನ್ನು ಮಾತ್ರ 
“ನೀನು' ಅಂತ ಕೂಗಬಹುದು , 
ಅದೆಲ್ಲ ನಮಗೆ ಆಗುತ್ತಿರುವಾಗಲೇ 
ಕಳೆದೂ ಹೋಗುತ್ತಿರುತ್ತದೆ, 
ನಮಗೆ ಅದು ಆಗಲೇ ಗೊತ್ತಾಗಲ್ಲ . 
ಗೊತ್ತಿರಲ್ಲ . ಆಮೇಲೆ, ಗೊತ್ತಾದಾಗ 
ಗೊತ್ತಾದಾಗ 
( ಮಾತೆಂಬುದು ಬರೀ ಸುಳ್ಳು ) 
ಹೇಗೆ ಎಂದು ನನಗೆ ಗೊತ್ತಿಲ್ಲ 
ನಾನು ಬೇರೆ ನೀನು ಬೇರೆ 
ಒಬ್ಬೊಬ್ಬರೇ ಆಗಿರುತ್ತೇವೆ. 
ಆದರೆ ಈ ಪ್ರಪಂಚದಲ್ಲಿ ನನಗೆ ನೀನು ಮಾತ್ರವೇ 

ನೀನು. 


೧೮ 


ಮೊದಲಿನ ಹಾಗಲ್ಲ ಈಗ 


ಮೊದಲಿನ ಹಾಗಲ್ಲ ಈಗ 
ನಾವು ಬೇಜಾರಾಗಿ ಬಿಟ್ಟಿದ್ದೇವೆ 
ನಮ್ಮ ಬೇಜಾರೇ ನಮ್ಮ ಸಂತೋಷ 
ನಮಗೆ ಇದು ಯಾವುದೂ ಬೇಡ 
ಹಾಗಾದರೆ ಇವಕ್ಕೆಲ್ಲ ಬೆನ್ನು ಕೊಟ್ಟು 
ನಾನೇ ಓಡಿಹೋಗೋಣ ನಡಿ | 
ಕನಸಿನವರೆಗೆ ಅಥವಾ ಸಾವಿನವರೆಗೆ 
' ಓಡು ಓಡು ಇನ್ನೂ ಜೋರಾಗಿ 


ಸಿಗರೇಟಿನ ಹೊಗೆಯಲ್ಲಿ 
ಅಂಗಡಿಗಳ ದೀಪದ ಬೆಳಕಿನಲ್ಲಿ 
ಕ್ರಿಕೆಟ್ಟಿನಸ್ಟೋರಿನಲ್ಲಿ ಸಿನಿಮಾದಲ್ಲಿ 
ಹೆಂಗಸರಲ್ಲಿ ಸಂಬಳದಲ್ಲಿ 
ನಮ್ಮ ಸಂತೋಷ 
(ನೂರುಮೀಟರ್ ಓಟದಲ್ಲಿ ಹೊಸ 
ವಿಶ್ವದಾಖಲೆ) ಎಷ್ಟು 
ಓಡಿದರೂ ನಮ್ಮ ಧ್ವನಿಗಳು 
ಕೇಳುತ್ತವೆ ನಮ್ಮ ಅಮರಾವತಿಯ ಕನಸಿನವರೆಗೂ 
ಭೂಮಿ ನಮ್ಮ ಕಾಲ ಕೆಳಗೇ ಇರುತ್ತದೆ 


ಕಾಫಿ ಆಯಿತಾ ಇನ್ನೊಂದು 
ಸಾರಿ ಅಬ್ಬಾ 
ಏನು ಬಿಸಿಲು ಓಹೋ 


೧೯ 


ಏನು ಇಲ್ಲಿಯವರೆಗೂ ಯಾವಾಗ 
ಬಂದಿರಿ ಇನ್ನೂ 
ಎಷ್ಟು ದಿನ ಇರುತ್ತೀರಿ 
( ಸನ್ಮಾನ್ಯ ಅಧ್ಯಕ್ಷರೇ ) ಪಂಪನು ಕನ್ನಡದ 

ಆದಿಕವಿಯಾಗಿದ್ದಾನೆ 
ನಮಗೆ ಕನಸುಕೂಡ ಇಲ್ಲ 
ಗೊತ್ತಿದ್ದೂ ಸುಮ್ಮನೆ ಅದನ್ನೇ 
ಅದನ್ನೇ ಏನೂ ಇಲ್ಲದೆ 
ನಮ್ಮನ್ನು ಮುಚ್ಚಿಟ್ಟು ಕೊಂಡು 
ಮಾತಾಡುವುದು 
ದೇವರೇ ಅಸಹ್ಯ 


ಹೊತ್ತಾಗುತ್ತೆ 
ನೀನು ಮುಂದೆ ಹೋಗುತ್ತಾ ಇರು 
ನಾನು ಅವರು ಬರುತ್ತಾರೇನೋ 
ನೋಡಿಕೊಂಡು ಬರುತ್ತೇನೆ 
ಬೇಡ ತಡಿ 
ಅವರು ಬರುತ್ತಾರೋ ಇಲ್ಲವೋ 
ನಾನೂ ನಿನ್ನ ಜೊತೆಗೇ ಬಂದು ಬಿಡುತ್ತೇನೆ 
ಅವರು ಸುಮ್ಮನೆ ನಮ್ಮ ಜೊತೆ ಯಾಕೆ 
ಅಲ್ಲದೆ ಅವರು ಆಮೇಲೆಬರುತ್ತಾರೋ ಏನೋ 


ಬರೀ ಮಾತಿನ ಎಂಬ್ರಾಯಿಡರಿ 
ನಮಗೆ ಯೋಚನೆ ಮಾಡುವುದಕ್ಕೂ ಬರಲ್ಲ 
ನಮ್ಮ ಮನಸ್ಸು ಸತ್ತು ಹೋಗಿದೆ 
ಕಾಲು ಸತ್ತು ಹೋಗಿದೆ ಕಣ್ಣು 
ಸತ್ತು ಹೋಗಿದೆ ಎಲ್ಲಾ ಸತ್ತು 


೨೦ 


ಹೋದParts ಸೇರಿ 
ನಾವು ಬದುಕಿದ್ದೇವೆ ಆಕಾಶ 
ಭೂಮಿಯ ಮೇಲೆ 
ಜೀವರಾಶಿ ತುಂಬಿದ ಭೂಮಿ 
ಒಂದು ಈಚಲು ಚಾಪೆ 
ನಕ್ಷತ್ರ ಖಚಿತ ಆಕಾಶ 
Expose ಮಾಡಿದ Film 
( ಅಮ್ಮನಸೀರೆ ಮಡಿಸುವರಿಲ್ಲ 
ಅಪ್ಪನ ಹಣ ಎಣಿಸುವರಿಲ್ಲ 
ಏನದು) ಬೇರೆ ಏನೂ 
ಇಲ್ಲವೇ ಖಂಡಿತ ಇಲ್ಲ 
ಇದೆ ಅಂದುಕೊಂಡದ್ದು ಏನೂ 
ಇಲ್ಲಾ ಇಲ್ಲ 
ನಿನ್ನನ್ನು ಬಿಟ್ಟು 
oh my dear gesto 
ನನ್ನ ಬಾಳಿನ ದೇವತೆ ಬಾಳಿನ 
ಬೆಳಕು ನಿನ್ನನ್ನು ಅಗಲಿ ನಾನು 
ಒಂದು ಕ್ಷಣವೂ ಬದುಕಿರಲಾರೆ 
ನಿನ್ನ ಕಣ್ಣಿನ ಹೊಳಪನ್ನು ಹೀರುತ್ತಾ 
ಮತ್ತು ಬರುತ್ತದೆ ನನಗೆ ನಿನ್ನ ಬಿಟ್ಟು 
( ನಿನ್ನ ಮೈ ಬಿಟ್ಟು ) ಬೇರೇನೂ ಬೇಡ 
ಹಾಯಮ್ 


Rascal 
ಈ ಸ್ಮಶಾನದಲ್ಲಿ 
ಒಂದು ಹಳ್ಳ ತೋಡಿ 
ನಿನ್ನ ನೂಕಿ 


೨೧ 


ನಿನ್ನ ಮೇಲೆ ಬಿದ್ದು 
ನಿನ್ನ ಮುಖ ಮೈ ಪರಚಿ 
ಕೆಸರು ಕೆಸರು ಮಾಡಿ ಬಿಡುತ್ತೇನೆ 
ಅಗೆದು ಹಾಕುತ್ತೇನೆ 
ರಾಕ್ಷಸಮರದ ಹಾಗೆ 
ಭೂಮಿಯಂಥ ಹಾಲಿನಂಥ ನಿನ್ನ ಎದೆಗೆ 
ನನ್ನ ಹಸಿವಿನ ಬಾಯಿ ಬೇರು ಒತ್ತಿ 
ಹೀರಿಕೊಳ್ಳುತ್ತೇನೆ 
ಓ ಸೂರ್ಯನಂಥಾ ದೇವರೇ 
ಏನಾಗುತ್ತಿದೆ ಯಾಕೆ 
ಆಗುತ್ತಿದೆ ( ಪ್ರಾರ್ಥನೆಗಳು 
ಪ್ರಶ್ನೆಗಳು ಬೇಕಾಗಿಲ್ಲ 
ನಮ್ಮ ಪ್ರೀತಿ ಮತ್ತು ಬೇಜಾರು 
ಪ್ರೀತಿ ಮತ್ತು ಬೇಜಾರಲ್ಲ 
ರೊಚ್ಚು ರೊಚ್ಚಲ್ಲ 
ಸಂತೋಷ ಅಪಾಯವಾಗಿ 
ಬುದ್ದಿವಂತಿಕೆ ಪಾಪವಾಗಿದೆ 
ಹೀಗೆ ಕೇಳುವುದು ಕರ್ತವ್ಯವೇನೋಅಂತ) 
ದೇವರೇ ಸೂರ್ಯನಂಥಾ ಮಳೆಯಂಥಾ ಭೂಮಿಯಂಥಾ 
ದೇವರೇ 
ನನ್ನ ಮರದಲ್ಲಿ ಹಣ್ಣು ಬಿಡಲಿ 
ನೆರಳು ಸಿಗಲಿ 
ಬಿಳಲು ಬಿಳಲು ಹಾಗೇ 
ಸಾಯದೆ ಹಾಗೇ ಉಳಿದಿರಲಿ ಹಸಿರಾಗಿ 


ನಾನು ಹುಲಿ ಅಂತ ಇದ್ದೆ 
ಅಲ್ಲಿ ನೋಡಲು ಹೆದರುವ ಗೂಬೆ| 
ಬಾಲ ಆಡಿಸಿ ಕಾಲು ನೆಕ್ಕಿ ನೆಕ್ಕಿ ಹುಚ್ಚು ಹಿಡಿದ ಮೊಲ 
ಕಂಡರೆ ಸಾಕು ಜಿಗಿದು ಓಡುವ ನಾಯಿ 
ವಕ್ರ ಬುದ್ದಿಯ ಪಾರಿವಾಳ 
ಸುಲಭವಾಗಿ ಸಿಕ್ಕಿ ಬೆಂದು ಹೋಗುವ 
ಕೆಲವು ಸಾರಿ ತ್ಯಾಗ ಮಾಡುವ ನರಿ 
ನನ್ನದು ಹುಲಿಯ ಮಾತೂ ಅಲ್ಲ 
ಹಾಳು ಮನುಷ್ಯನ ಧೀರ ಗರ್ಜನೆ 


ಆದರೆ ಆದರೆ 
ಯಾಕೆ ಇವೆಲ್ಲ ಈ 
ಪ್ರಾರ್ಥನೆಗಳು ಬೇಡಿಕೆಗಳು 
ಬರೀ ಬರೀ ಕನವರಿಕೆಗಳು 
ನಿಜವಾಗಿ ಏನು ಬೇಕು 
ಎಲ್ಲಿ ಹೋಗಬೇಕು 


ನಾನು ನಾನು 
ಅಂತೂ ನನ್ನಿಂದ ಆಚೆಗೆ 
ನನ್ನನ್ನು ತಪ್ಪಿಸಿಕೊಂಡು 
ನೀನುಕೂಡ(ನೀವೂ ) .. 
ನಡಿ ಮತ್ತೆ ಸತ್ತು ಹೋಗೋಣ 
ಆಗ ನಮ್ಮಿಂದ ನಾವು ಓಡಿ ಹೋಗಬಹುದು 
ಒಬ್ಬೊಬ್ಬರೇ ಬೇಡ 
ಇಬ್ಬರೂ ಸಾಯೋಣ 
ನಿನ್ನ ತಲೆಕೂದಲೆಲ್ಲ ನನ್ನ ಎಲುಬಿಗೆ ಸುತ್ತಿಕೊಂಡಿರುವ 

ಹಾಗೆ 
ಸತ್ತು ಹೋಗೋಣ 


ಎಲುಬುಗಳು ತಲೆ ಬುರುಡೆ 
ಮಧ್ಯೆ ಹುಲ್ಲಿನಗಿಡಗಳು ಹೂವುಗಳು 
ಮತ್ತು ಎಲುಬಿನ ಮೇಲೆ ಹುಳುಗಳು ನರಕ 
never never never never never 
ಬೇಕಾದರೆ ಪಾಚಿ ಆಗೋಣ 
ಜೋಂಡು ಆಗೋಣ 
ಹೊಲದಲ್ಲಿ ಬೆರ್ಚಪ್ಪ ಆಗೋಣ 
ಸಾಯುವುದು ಮಾತ್ರ ಬೇಡ 
ಸತ್ತೇ ಬದುಕುತ್ತಾ 
ಅಥವಾ ಬದುಕೇ ಸತ್ಯ ಹಾಗೆ 
ಕನಸು ಕಾಣುವಾಗ ಎದ್ದಿದ್ದೇವೆ ಅಂದುಕೊಂಡು 
ಎದ್ದಿರುವುದನ್ನು ಕನಸು ಅಂದುಕೊಂಡು 
ಯೋಚನೆ ಮಾಡಬೇಕಾದ್ದನ್ನೆಲ್ಲ 
ಮಧ್ಯಾಹ್ನದ ನೆರಳಿನ ಹಾಗೆ ತುಳಿದುಕೊಂಡು ಅದು 
ಅಥವಾ ಹೇಗೆ ಬೇಕಾದರೂ ಇರೋಣ 
( ಹೇಗೆ) . 
ಸತ್ತೇ ಹೋಗುವುದು ಮಾತ್ರ ಬೇಡ 
ಓಡು 
ಮತ್ತೆ 
ಭೂಮಿಯ ಮೇಲೇ 
ಸೂರ್ಯನಂಥಾ 
ಭೂಮಿಯಂಥಾ 
ಮಳೆಯಂಥಾ 
ಹಾಲಿನಂಥಾ 
ವೇವರೇ 
ದೇವರೇ 


೨೪ 


ಈ ಸಭಾಸ್ಥಳಕ್ಕೆ ಬಂದ 

ಕಾರ್ಯಾರ್ಥವೇನು ದೇವಾ ? 


ತಾವಾರು ಸ್ವಾಮಿ ? ಈ 
ಸಭಾಸ್ಥಳಕ್ಕೆ ಬಂದ ಕಾರ್ಯಾರ್ಥವೇನು ದೇವಾ ? 
ಹೇಳು ಹೇಳಯಾ ದಿವ್ಯ ಪ್ರಭಾವಾ 


ಅಯಾ ಸಾರಥಿ , 
ಹೀಗೆ ಬರುವಂಥವನಾಗು 
ಬಂದಾ ಪ್ರಭು. 
23, 830 Strong Coffee ... 
ಮತ್ತೂ ಹೀಗೆ ಬರುವಂಥವನಾಗು 
ಹಾಗೇ ಒಂದು ಪ್ಯಾಕು ಕಾರ್‌ಖಾನಾ .... 
ಅಪ್ಪಣೆ ಪ್ರಭು. 


ನಿನ್ನ ಇಷ್ಟಾರ್ಥವೇನು ಈಗ ಹೇಳಯಾ ಭಾಗವತಾ 
ನಾ ಬಲ್ಲೆ ನಿನ್ನ ಮನೋಗತಾ ... 


ಹಾಗಾದರೆ, 
ಅಂಥವನೊಬ್ಬ ಇರುವುದಾದರೆ 
ಇಂಥ ಪ್ರಶ್ನೆ ಕೇಳಬೇಕು ಯಾಕೆ ? 
ನನಗೇ ಗೊತ್ತಿಲ್ಲದ್ದು ಅವನಿಗೆ ಹೇಗೆ ತಿಳಿಯುತ್ತೆ ? 
Afterall ಅವನೂ ಇನ್ನೊಬ್ಬ ನನ್ನ ಹಾಗೇ ನಟ . 
ಅವನ ಜೊತೆಯಲ್ಲಿ 
ಕಾಫಿ ಕುಡಿಯುತ್ತಾ ಸಿಗರೇಟು ಸೇದುತ್ತಾ ಇರುವಾಗ 


១៦ 


ಪ್ರಶ್ನೆ ಬರುತ್ತೆ 
ಮೋಡದ ಮಧ್ಯೆ ಖಾಲಿ ಇರುವ 
ಆಕಾಶದ ಸ್ವಲ್ಪ ಜಾಗದಲ್ಲಿ 
ಒಂದು ನಕ್ಷತ್ರ 
ಎದ್ದು ಕಾಣುವ ಹಾಗೆ, 
ನನಗೆ ಏನನ್ನಿಸುತ್ತೆ ಅಂತ ಯಾಕೆ 
ಸ್ಪಷ್ಟವಾಗಿ ಗೊತ್ತಾಗಲ್ಲ ? 
ಅಥವಾ 
ಅನ್ನಿಸುವುದು ಏನಿದ್ದರೂ 
ನನ್ನಲ್ಲೇ ಹೇಗೆ ಅನ್ನಿಸಿಬಿಟ್ಟು ಮುಗಿದು ಹೋಗಲು 

ಬಿಡದೆ 
ಹೆಚ್ಚಾಗಿ ಬೇರೆಯವರಿಗೆ ತಿಳಿಯಲಿ ಅಂತಲೇ 
ಅವರಿಗೆ ಅರ್ಥವಾಗುವ ಹಾಗೆ, 
ಅವರು ಮೆಚ್ಚಿಕೊಳ್ಳುವ ಹಾಗೆ 
ಭೋಜನ ಕೂಟದಲ್ಲಿ ಟೇಬಲ್ಲಿನ ಮೇಲೆ 
ಅಚ್ಚು ಕಟ್ಟಾಗಿ ಅಡುಗೆ ಬಡಿಸಿಟ್ಟ ಹಾಗೆ 
ಮಾತಾಡಬೇಕು ಅನ್ನುವ 
ತಳಮಳದಲ್ಲಿ ಅಸ್ಪಷ್ಟತೆ ಬರುತ್ತೆ ? 

- ಅಸಂಗತ ಆಗುತ್ತೊ ? 
ಮಾತಾಡದೆ ತಳಮಳ ಗೊತ್ತಾಗುವುದು ಹೇಗೆ ? 
ಅನ್ನಿಸಿದ್ದು ಮಾತಾಗುವುದಕ್ಕೆ ಮೊದಲೇ 
ಬೇರೆಥರ ಅನ್ನಿಸುತ್ತಾ ? 
ಅಮೀಬ ಆಗುತ್ತಲ್ಲ ? ಮಾತಿನಗಿಡಕ್ಕೆ 
ನಿಜದ ನೆಲ ಎಲ್ಲಿದೆ ? 


ನನಗೆ ಇನ್ನೊಬ್ಬರು ಬರೀ ಗೊತ್ತಾದರೆ ಸಾಲದು . 
ಅವರ ಎದೆಯ ಒಳಗೆ 


೨೬ 


ರಕ್ತದ ಕೊನೆಯ ಹನಿಯ ಕೆಳಗೆ 
ಅವರಿಗೂ ಗೊತ್ತಿಲ್ಲದ ಹಾಗೆ ಇರುವ 
ಭಾವನೆಗಳ ರಹಸ್ಯಗಳು ನೋವುಗಳು 
ನನ್ನ ಅಧೀನವಾಗಬೇಕು 
ನಾನು ಎಲ್ಲರಿಗೂ ಅನಿವಾರ್ಯವಾಗಬೇಕು 
ಎಲ್ಲರ ನಿಜವಾದ ಮಾತಾಗಬೇಕು. 


ಏನೇನೋ ಜ್ಞಾಪಕ ಬರುತ್ತದೆ. 
ಆದರೆ ಯಾವ ನೆನಪಿನಲ್ಲೂ ಆ ಮಾತು, 
ಮಾತಿನ ನೆಲ ಸಿಗಲ್ಲ . 
ಆ ಮಾತು 


ಯಾವುದು ? ಎಲ್ಲಿದೆ ? 
ಎಲ್ಲರಿಗೂ ಗೊತ್ತಿರುವ 
ನನ್ನ ಮಾತು, ಅವರ ಮಾತು, 
ಮೊದಲಿಂದ ಇದೂ 
ಯಾವಾಗಲೂ ಇರುವ ಮಾತು . 
ದೇವರ ಮಾತು, ದೇಶದ ಮಾತು 
ನಿಜವಾದ ಮಾತು, ಅದನ್ನೆಲ್ಲ 
ನಿಜ ಮಾಡುವ ನೆಲ 
ಎಲ್ಲರ ಹಾಗೆ ನಾನೂ ಹುಡುಕುತ್ತಿದ್ದೇನೆ 
( ಬೇಕಾದರೆ) ನೀವೂ ಬನ್ನಿ . 


ಹುಡುಕುತ್ತೇವೆ ಎಂಬುದೂ ಭ್ರಮೆಯೋ ? ಏನೂ 

ಮಾಡದೆ ಇರುವುದಕ್ಕೆ ನೆಪವೊ ? 


11 


ಇಲ್ಲಿ ಸಮೃದ್ಧ ಸಸ್ಯಶ್ಯಾಮಲ 
ಕಂದರಗಳಿವೆ . ಭವ್ಯ ನಾಗರಿಕತೆಯ 
ಸಂಸ್ಕೃತಿಯ ಕೋಟ್ಯನುಕೋಟಿ 
ಅಸ್ಥಿಪಂಜರಗಳನ್ನು ಈ 
ಕತ್ತಲ ಕಣಿವೆಯಲ್ಲಿ ನೀವು 
ಹೆಜ್ಜೆ ಹೆಜ್ಜೆಗೂ ಎಡವುತ್ತೀರಿ. ಹುಷಾರಾಗಿ ಬನ್ನಿ . 


ಬನ್ನಿ , 


ಇದು , 
ಅಪರಂಪಾರ ಪಾರಾವಾರಿಧಿಯ ಪರಿಧಿ: ನೋಡಿ 
ಸಮುದ್ರದ ದಡದಲ್ಲಿ 
ಮರಳ ರಾಶಿ ಇದೆ. 
ಅಂಥವರೇ ನಾವು ಇದ್ದೇವೆ, 
ನಮಗೆ ಯಾವುದೂ ಭಯ ಇಲ್ಲ. 
ಮರಳಿಗೆ ಸಮುದ್ರದ ಭಯವಿಲ್ಲ . 
ಅಗೋ ಆ ದ್ವೀಪದ ಹತ್ತಿರ, 
ಇಲ್ಲಿ ಬಂಡೆಗಳ ಹತ್ತಿರ, 
ಆ ಹಳೆಯ ದೇವಸ್ಥಾನದ ಹತ್ತಿರ, 
ನೀವು ಎಲ್ಲಾದರೂ ಹೋಗಿ 
ಅಲೆ ಅಲೆ ಏಳುವ, ಮುರಿಯುವ , ಆರ್ಭಟಿಸುವ, 

ನೊರೆನೊರೆ 
ಸುಮ್ಮನೆ 
ಇರುವ ಸಮುದ್ರ 
ಅವತ್ತಿನಿಂದ ಒಂದೇಸಮನೆ 
ಇವತ್ತಿನವರೆಗೂ ಬೇಜಾರಿಲ್ಲದೆ 
ಒಂದೇ ಗಂಭೀರ ಸಂಗೀತ ಹಾಡುತ್ತಿದೆ, 


ಅಲೆ 


ಆ ಹಾಡಿಗೆ ಯಾರು ಯಾರು ಯಾರು 
ಏನು ಏನೋ ಅರ್ಥ ಮಾಡುತ್ತಾರೆ. 
ನನಗೆ ಕೆಲವು ಸಾರಿ ಸಾವು ಸಾವು ಅಂತ ಕೇಳಿಸುತ್ತೆ 
ಕೆಲವು ಸಾರಿ ಬೇಸರ ಬೇಸರ ಅನ್ನಿಸುತ್ತೆ , 
ಕೆಲವು ಸಾರಿ ಅರ್ಥಗಳನ್ನೆಲ್ಲ ಒಳಗೊಂಡ ಯಾವುದೋ 

ಗೊತ್ತಾಗದ್ದು 


ಬೀಸುವ ತೆಂಗಿನ ಮರಗಳೂ , ಗರಿಗಳೂ , 
ಸಮುದ್ರದ ಮೇಲೆ ಹಾರುವ ಪುಟಾಣಿ ಹಕ್ಕಿಗಳೂ , 

ಕಾಗೆಗಳೂ , 
ಅದನ್ನೇ ಹೇಳುತ್ತವೆ. 
ಹೆಣ್ಣಿನ ನಗು , 
ಮಧ್ಯರಾತ್ರಿಯ ಬೊಗಳುವ ನಾಯಿ , 
ಅಳುವ ಮಗು, 
ಎಲ್ಲಾ ಅದನ್ನೇ ಹೇಳುತ್ತವೆ. 
ಕೊನೆಗೆ ಅಲ್ಲಿರುವ ಬಂಡೆ ಕೂಡ, 
ಆದರೆ ನಮಗೆ ಭಯ ಇಲ್ಲ. 
ನಮಗೆಕೊನೆ ಇಲ್ಲ . 
ಅನಾದಿ ಅನಂತ ಅಗಣ್ಯ 
ಮರಳಿನ ಹಾಗೆ, ತಲೆ ಕೂದಲ ಹಾಗೆ. 
ನಮ್ಮ ಅನಿಸಿಕೆಗಳ ಜೊತೆ ಭಾವನೆಗಳ ಜೊತೆ 
ಚಿಂತೆಗಳ ಜೊತೆ ತುಂಬ ಚೆನ್ನಾಗಿ ಹೊಂದಿಕೊಂಡು 

ಬಿಟ್ಟಿದ್ದೇವೆ. 
ಸಂಜೆ ಹೊತ್ತು 
ಫ್ಯಾಕ್ಟರಿಗಳಿಂದ ಸಿನಿಮಾಗಳಿಂದ ಕಬ್ಬುಗಳಿಂದ 
ಗಿಜಿ ಗಿಜಿ ಗಿಜಿ ಜನ 
ಅಭ್ಯಾಸವಾದ ರಸ್ತೆಯ ಮೇಲೆ 


ಅಭ್ಯಾಸವಾದ ಹೆಜ್ಜೆ ಹಾಕುತ್ತಾ 
ಮರಳುಗಾಡಿನ ಮರಳನ್ನೆಲ್ಲ ತಮ್ಮ ಎದೆಯಲ್ಲಿ 

ಹೊತ್ತಿರುವುದನ್ನು ಮರೆತು 
ಟಾನ್ಸಿ ಸ್ವರಿನ ಹಾಡು ಕೇಳುತ್ತಾ 
ದಾರಿ ಪಕ್ಕದ ತಿಂಡಿ ವಾಸನೆಗೆ 
ಸಂತೋಷವಾಗಿದ್ದೇವೆ ಅಂದುಕೊಂಡು 
ಒಬ್ಬರು ಹೊರಬಿಟ್ಟ ಬಿಸಿ ಉಸಿರು 
ಇನ್ನೊಬ್ಬರು ಒಳಗೆಳೆದುಕೊಳ್ಳುತ್ತಾ 
ನಡೆಯುತ್ತೇವೆ 
ಆಕಾಶವಾಣಿಯ ಸುವಾರ್ತೆ 
ಪೇಪರಿನ ಸಾಪ್ತಾಹಿಕ ಪುರವಣಿ 
ಪ್ರಾಯೋಗಿಕ ಸಿನಿಮಾ 
ನಮ್ಮ ಭವ್ಯ ಭವಿಷತ್ತಿನ ಭದ್ರ ಬುನಾದಿ 


“ ಸಾರ್ , ನಮಸ್ಕಾ ರಾಸಾರ್‌ . ನಾನು ಸಾರ್, 
ಹಾಗೇ ತಮ್ಮನ್ನು ನೋಡಿಕೊಂಡು ಹೋಗಣ ಅಂತ 

ಬಂದೆ ಸಾರ್ 
ನನಗಂತೂ ತುಂಬಾ ಹೆಮ್ಮೆ ಸಾರ್ , 
ನಮ್ಮ ಜನದಲ್ಲೇ ತಮ್ಮ ಹಾಗೆ ಯಾರೂ 

ಹೆಸರುಗಳಿಸಲಿಲ್ಲ ಸಾರ್ , 
ತಾವು ನಮಗೆ ಒಂದು ಮಾತು ತಿಳಿಸಬೇಕಾಗಿತ್ತು ಸಾರ್‌ 
ಮಂತ್ರಿಗಳು ನಮಗೆ ತುಂಬಾ ಬೇಕಾದವರು ಸಾರ್ , 
ಇವತ್ತು ರಾತ್ರಿ ಅವರು ನಮ್ಮ ಬಾರ್‌ಗೆ ಬರತಾರೆ. 
( ತಾವೂ ಬನ್ನಿ ) ಸಾರ್ ”... 


ಕಳಿಕೆ 


೩೦ 


ನೆಲಮಾಳಿಗೆಯ ಉಗ್ರಾಣದಿಂದ, 
ಮುರಿದ ಬೀರ್ ಬಾಟಲುಗಳ ಮಧ್ಯದಿಂದ 
ಬರಿಮೆ ಹೆಂಗಸರ ಚಿತ್ರಗಳ ನಡುವಿನಿಂದ, 
ಚಿರಪರಿಚಿತ ಮಾತುಗಳ ದಿವ್ಯ ಸಾನ್ನಿಧ್ಯನಿಂದ 
ಎದ್ದು ಬರುವ ಮನಸ್ಸಿಲ್ಲ. 
All is right with the world . 
ನಾವು ಸುಖವಾಗಿದ್ದೇವೆ. 
ಲೋಕಾಸ್ಸ ಮಸ್ಕಾ ಸುಖಿನೋಭವಂತು ! 
ಎಂಥ ಮುತ್ತಿನಂಥ ಮಾತು ! 


ಅಲ್ಲಿ ಕಾಣುತ್ತದಾ, ಬಂಡೆಯ ಬಿರುಕಿನ ನಡುವೆ 

ಇರುವ ಹಳದಿ ಹೂವು, 
ಅನಾದಿಕಾಲದಿಂದ ಇದೆ. 
ವೇದಗಳಲ್ಲಿ ಅದರ ಉಲ್ಲೇಖ ಇದೆ, 
ವಿಶ್ವಕೋಶದಲ್ಲಿ ಅದರ ಮೇಲೆ ಲೇಖನ ಇದೆ . 
ಅದರ ಹೆಸರು, 
ಅದೇನೋ ಮರೆತಿದೆ , ಯಾವಾಗಲಾದರೂ 
ನೋಡಿಹೇಳುತ್ತೇನೆ. 


ಯಾವಾಗಲೋ 
ನಮಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ 
ಬಿಳೀ ಮೋಡದಟ್ಟವಾಗಿ 
ನೇರಳೆಯಾಗಿ ಕಾಮನಬಿಲ್ಲು ಬಂದಿರುತ್ತದೆ. 
ಇದ್ದಕ್ಕಿದ್ದ ಹಾಗೆ ಎಲೆಗಳೆಲ್ಲ ಉದುರಿ 
ನೆಲದ ಮೇಲೆ ಗಾಳಿಗೆ ಉರುಳುತ್ತವೆ. 
ಅದು ಯಾಕೆ ಹಾಗೆಲ್ಲ ಆಗಬೇಕು ? 
ಹೀಗೆ ಯಾಕೆ ಆಗಬಾರದು ? 
ಅದರ ಪಾಡಿಗೆ ಅದು ಇರುತ್ತೆ . 


ಇನ್ನೂ ಏನೇನೋ ಇದೆ, ಯಾರಿಗೆ ಗೊತ್ತು . 
ನಮ್ಮ ಪಾಡಿಗೆ ನಾವು ಇರುತ್ತೇವೆ. 
CC ಅರಿವಾಸೆಯೇ ಮಾಯಾ ಬಂಧ 
ಇರುವುದೆ ಮುಕ್ತಿಯ ಆನಂದ 
ಅರಿವಾಸೆಯ ಬಿಡು ಇರುವಾಸೆಯ ತೊಡು” 


ಸುಮ್ಮನೆ ಇದ್ದು ನಿದ್ದೆ ಮಾಡುವ ಮೊಟ್ಟೆಗಳು , 
ಒಳಗೆ ಒಳಗೇ 
ನಾಲ್ಕು ಆರು ಹದಿನೆಂಟು ಆಗಿ.. 
ಭಾಗಿಸಿ ಮತ್ತೆ ಭಾಗಿಸಿ 
ವಿಶ್ಲೇಷಿಸಿ ಸಣ್ಣಗೋ 
ಜೋರಾಗೋ 
ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ 
ಕುದಿಯುತ್ತಿರುತ್ತೇವೆ. 
ಬೋಳುಸಮುದ್ರದ ಎದುರಿಗೆ 
ನಾವೆಲ್ಲ ನೆರಳಿಗೆ ಬಾಯಾರುತ್ತೇವೆ. 
ನಮಗೆ ಮಾತ್ರ ನೆರಳು ಬೇಕೇನೋ 
ನೀರು ಬೇಕೇನೋ ಅನ್ನುವ ಹಾಗೆ 
ನನ್ನನ್ನು ಮಾತ್ರ ಭೂತಗನ್ನಡಿಯಲ್ಲಿ ನೋಡಿಕೊಂಡು 
ನಮ್ಮ ನಮ್ಮ ಗಾಯಗಳನ್ನು ನಾನೇ 
ರಣಹದ್ದಿನ ಹಾಗೆ ಕುಕ್ಕಿಕೊಂಡು 
ನಮ್ಮಂಥವರ , ಬೇರೆಯವರ ಕರುಣೆಯ 

- ಭಿಕ್ಷೆ ಯೋಚಿಸುತ್ತಾ , 
ಅವರಿಗೆ ನಾವು ದಾನಮಾಡುತ್ತಾ , 
ನೋವಿನ ಹೆಮ್ಮೆಯಿಂದ ಬೀಗುತ್ತಾ ಇರುತ್ತೇವೆ, 
ಜೀವನವೇ ಒಂದು ದೊಡ್ಡ ಗಾಯ , 
ಅಹ ! ಮುತ್ತಿನಂಥ ಮಾತು ! 


೩೨ 


ನಮಗೆ ನೆರಳು ತಂದವರನ್ನೆಲ್ಲ 
ಇಹಪರ ಸೌಖ್ಯ ಸಾಧನಕ್ಕಾಗಿ 
ಕೊಂದುಗೋಡೆಯ ಕ್ಯಾಲೆಂಡರು ಮಾಡಿಕೊಂಡಿದ್ದೇವೆ. 
ಸಮುದ್ರ ಏನನ್ನೂ ಉಳಿಸಲ್ಲ , 
ಆದರೂ ಯಾರಾದರೂ ಹೊಸದಾಗಿ ನೆರಳು ತರಲಿ 
ತರಲಿ ಎಂದು ಸುಮ್ಮನೆ ಪ್ರಾರ್ಥನೆ ಮಾಡುವುದು, 


III 
ಆಗ ಸಾಯಂಕಾಲ 
ದೇವರ ಎದುರಿಗೆ 
ನಾವು ಮೊದಲು ಮುತ್ತಿಟ್ಟಾಗ, 

ತಲೆಗೆ ಕನಕಾಂಬರ ಮುಡಿಸಿ -- 
ನಾವೇ ಹಿಮಾಲಯ 
ಹಿಂದೂಸಾಗರ ಎಲ್ಲಾ ಆಗಿದ್ದು ನೆನಪಿದೆಯಾ ? 
ಉದ್ವೇಗದಲ್ಲಿ ಆಡಿದ 
ಪ್ರೇಮದ ಮಾತು ನೆನಪಿದೆಯಾ ? 
ನ ಜಾತು ಕಾಮಃ ಕಾಮಾನುಪಭೋಗೇನ ಶ್ಯಾಮತಿ. 
ಈ ಹಾಳಾದ ಅಲೆಗಳು ಉರುಳುತ್ತ 
ಉರುಳುತ್ತ ನೆನಪುಗಳು ಭಾವನೆಗಳು 
ಹೂವಿನ ದಳಗಳ ಹಾಗೆ ಉದುರಿಹೋಗುತ್ತವೆ. 
ನಾವು ಕುಳಿತ ರೈಲು ಕಂಬಿ ಹೇಗೆ ಬದಲಾಯಿಸುತ್ತೆ 
ಅಂತ ನನಗೆ ಗೊತ್ತೇ ಆಗಲ್ಲ . 


ಅಲೆಗಳು ಉರುಳುತ್ತ ಉರುಳುತ್ತ 
ನಮ್ಮ ಮುಖದ ಜಮೀನಿನ ಮೇಲೆ 
ಕಾಲನ ನೇಗಿಲು ನಲವತ್ತು ಸಾರಿ ಉತ್ತಿರುತ್ತದೆ, 


೩೩. 


ಇನ್ನೂ ಅಷ್ಟು ಸಾರಿ ಉಳುತ್ತದೆ, 
ಯಾವುದನ್ನು ಮರೆಯಬಾರದಾಗಿತ್ತೋ 
ಅದನ್ನು ಮರೆತು ಬಿಟ್ಟೆವು ಅಂತ ಆಗ ಅನ್ನಿಸುತ್ತೆ . 
ಎಲ್ಲಾ ಅನುಭವಗಳು ತಿರುಗಿ ಇನ್ನೊಂದುಸಾರಿ 
ಸರಿಯಾಗಿ ಆಗಲಿ ಅನ್ನಿಸುತ್ತೆ , 


ಅವನು ಯಾರೋ ನೆರಳು ತರುತ್ತಾನಂತೆ 
ಅವನನ್ನು ಕರೆಯೋಣ. 
ಕರೆಯುವ ಮಾತು ಮುಂದಿನವರಿಗೆ ಹೇಳೊಣ. 


ಮಧ್ಯೆ ಎಲ್ಲ ತುಂಡಾಗದ ಸಂಗೀತದ ಹಾಗೆ 
ಅಖಂಡಿತವಾಗಿ ಬದುಕುವುದನ್ನು ಕಲಿಸು ಬಾ . 
ನಮ್ಮ ದಿನಗಳನ್ನು ಸಿಗರೇಟಿನ ಹಾಗೆ ಸುಡುತ್ತಿರುವಾಗ, 
ಪೋಲೀಸಿನವನು ಮಾತ್ರ ತೋರಿಸುವ ದಾರಿಗಳನ್ನು 

ಗುರುತು ಹಿಡಿಯುತ್ತಿರುವಾಗ, 
ಮಾತಿನ Traic Light ಗಳ ನಡುವೆ 
ಎಲ್ಲಿಗೆಂದು ತಿಳಿಯದೆ 
ಗಂಟೆಗೆ ಎಪ್ಪತ್ತು ಮೈಲಿವೇಗದಲ್ಲಿ 

ಹಂಚಿಹೋಗುತ್ತಿರುವಾಗಲೇ 
ನೀನು ಬರಬೇಕು, 
ತಪ್ಪು ಮಾಡಿದಾಗ ಚರ್ಮ ಸುಲಿಯಲು ಚಾಟಿ ಹಿಡಿದು, 
ಅತ್ತಾಗ ಕುಡಿಯಲು ಹಾಲು ಬಟ್ಟಲು ಹಿಡಿದು ಬಾ , 
ಸರಿಯಾದ ಪ್ರಶ್ನೆ ಕೇಳಲು ಹೇಳಿಕೊಡು. 
ಹಗಲಿನಲ್ಲಿ ಸಂಜೆಯಲ್ಲಿ ನಿದ್ರೆಯಲ್ಲಿ ಎಚ್ಚರದಲ್ಲಿ 
ನಮ್ಮ ಕೆಲವರ ಮನಸ್ಸಿನಲ್ಲಾದರೂ 
ಏನು ಅಂತ ಗೊತ್ತಾಗದೆ ಏನೋ ಇದೆ ಅನ್ನಿಸಿ 
ಅಸ್ಪಷ್ಟವಾಗಿ ಭಯಂಕರವಾಗಿ ಒತ್ತುತ್ತಿರುವ ಮಾತನ್ನು 
ಸ್ಪಷ್ಟವಾಗಿ Imprint ಮಾಡು. 


ನಿನ್ನ ಗುರುತು ಹಿಡಿಯಲು ಸಮುದ್ರದಮೇಲೆ 

ನೆಡೆದು ಬಾ . 
ಬರುವಾಗ ನಿನೇ ಶಿಲುಬೆಯಂಥಾದ್ದು ಏನಾದರೂ ಒಂದು 

ತಂದುಬಿಡು . 
ನೀನು ಇರುವಾಗ ಇದು ನಂದನವನ ಆಗುತ್ತೆ . 
ನಿನ್ನ ನಾವು ಕಳಿಸಿದ ಮೇಲೆ ಮತ್ತೆ ಮರಳು ಗಾಡು 

ಆಗುತ್ತೆ . 
ಮತ್ತೆ ನಿನ್ನಂಥವನು ಇನ್ನೊಬ್ಬ ಬರುತ್ತಾನೆ. 
ಆದರೆ ನಾವು ಮಾತ್ರ ಹೀಗೆ ಇರುತ್ತೇವೆ 
ಹೋಗುತ್ತಾ 
ಸಾಯಲ್ಲಿ ಅಂದುಕೊಳ್ಳುತ್ತಾ 
ಸಾಯುತ್ತಾ 
ಹುಡುಕುತ್ತಾ ಹುಡುಕುತ್ತಾ 
ನಮ್ಮೊಳಗೆ ಕಳೆದದ್ದನ್ನು 
ಹೊರಗೆ ಹುಡುಕುತ್ತಾ 
ಸಿಕ್ಕಿದಾಗ ಮತ್ತೆ ಕಳೆದುಹಾಕುತ್ತಾ 
ನಿನ್ನಂಥವರ ಕನಸು ಕಾಣುತ್ತಾ 
Tomorrow to fresh woods & pastures new 
ಅಂದುಕೊಂಡು ಇಲ್ಲೇ ಹೀಗೇ ಇರುತ್ತೇವೆ. 


ಈ ಸಭಾಸ್ಥಳಕ್ಕೆ ಬಂದ ಕಾರ್ಯಾರ್ಥವೇನು ? ಏನು ? 


೩೫ 


ಅನುವಾದಿತ ಚೀನೀ ಪದ್ಯಗಳು 


ನಾಲೆಯ ಪಕ್ಕದ ನಮ್ಮ ಮನೆಗೆ 


ನಾಲೆಯ ಪಕ್ಕದ ನಮ್ಮ ಮನೆಗೆ 
ಬೆಳಕು ಬೆಟ್ಟ ಇಳಿದು ಬರುತ್ತಿದೆ. 
ಬೆಟ್ಟದ ಮೇಲಿನ ಗವಿಗಳ ಮೇಲೆ 
ಬಿಳಿಯ ಮೋಡಗಳು ಡೇರೆ ಹಾಕಿವೆ, 
ಕಾಗೆಗಳು ಕೋಗಿಲೆಗಳು ಬಿಟ್ಟು ಹೋದನಿಶ್ಯಬ್ದದಲ್ಲಿ, 
ಅಸಹಾಯ ಜನಕ್ಕೆ ಯುದ್ಧದ ಭಯದಿಂದ 
ನಿದ್ದೆ ಬರದಿರುವಾಗ, 
ತೋಳಗಳು ಊಳಿಟ್ಟು ಹಬ್ಬ ಮಾಡುತ್ತಿವೆ. 

- ಟು 


ಬೋಳಾಗಿದ್ದ ಬೆಟ್ಟ 


ಬೋಳಾಗಿದ್ದ ಬೆಟ್ಟ ಹಸುರಿಗೆ ತಿರುಗುತ್ತಿದೆ. 
ಶರದದ ನದಿ ಜುಳು ಜುಳು ಹರಿಯುತ್ತಿದೆ. 
ನನ್ನ ಊರುಗೋಲಿನ ಮೇಲೆ ಭಾರ ಬಿಟ್ಟು 
ಮರದ ಗೇಟಿಗೆ ಒರಗಿ ನಿಂತಿರುವಾಗ 
ಬೀಸುವ ಗಾಳಿಯಲ್ಲಿ ಮುದಿಕಾಗೆಯ ಕೂಗು 

ಕೇಳಿಸುತ್ತಾ ಇದೆ. 


- ವಾಂಗ್ - ವೀ 


ಬಾವಿಯ ಪಕ್ಕದ ಮರದಲ್ಲಿ 


ಬಾವಿಯ ಪಕ್ಕದ ಮರದಲ್ಲಿ ಹಣ್ಣಾದ ಎಲೆಗಳು 

ಆಡುತ್ತಿದ್ದವು. 
ಹೆಂಗಸರು ಬಟ್ಟೆ ಒಗೆಯುವ ಶಬ್ದ ದಲ್ಲಿ | 
ಮಾಗಿ ಅರಳುತ್ತಿತ್ತು , ಹಾಡುತ್ತಿತ್ತು . 
ಮಾಳಿಗೆಯ ಮೇಲೆ ಒಬ್ಬನೇ ಮಲಗಿ ನಿದ್ದೆ ಹೋದೆ, 
ಎಚ್ಚರ ಆದಾಗ ನನ್ನ ಪಕ್ಕದ ಅರ್ಧಹಾಸಿಗೆಯಲ್ಲಿ 
ಬರೀ ಬೆಳದಿಂಗಳಿತ್ತು . 


- ಪೋ ಚುಯಿ 


ಮರೆತು ಹೋಗಬೇಕು 

ಅಂದುಕೊಳ್ಳುತ್ತೇನೆ 


ಮರೆತು ಹೋಗಬೇಕು ಅಂದುಕೊಳ್ಳುತ್ತೇನೆ.. . ಆಗಲ್ಲ . 
ಹೊರಟು ಹೋಗಬೇಕು ಅಂದುಕೊಳ್ಳುತ್ತೇನೆ 

ದಾರಿ ಸಿಗಲ್ಲ, 
ನನ್ನ ಕಾಲಿಗೆ ರೆಕ್ಕೆ ಇಲ್ಲ 
ಆದರೆ ತಲೆಯ ತುಂಬ ಬಿಳಿಯ ಕೂದಲಿದೆ. 
ಸುಮ್ಮನೆ ಕುಳಿತು ಎಲೆ ಉದುರುತ್ತಿರುವುದು 

ನೋಡುತ್ತೇನೆ, 
ಇಲ್ಲವೆ 
ಗೋಪುರ ಹತ್ತಿ ನಿಂತುಕೊಳ್ಳುತ್ತೇನೆ, 
ಮಬ್ಬು ಬೆಳಕಿನಲ್ಲಿ ಎಂತೆಂಥಾದ್ದೊ ನೆರಳು ಚಲಿಸುತ್ತವೆ. 
ನನ್ನ ಕಣ್ಣಿಗೆ ವಿಶಾಲವಾದ ದುಃಖದ ಬಯಲು 

ತುಂಬಿಕೊಳ್ಳುತ್ತದೆ. 
- ಪೋ ಚು - ಯಿ 


ಶ್ರೀ ಗಾಯತ್ರಿ ಪ್ರಿಂಟರ್ , ಮೈಸೂರು 


ಓ . ಎಲ್ . ನಾಗಭೂಷಣಸ್ವಾಮಿ , 
ಹುಟ್ಟಿದ್ದು - 1953, ಹೊಸಕೋಟೆ, ಬೆಂಗಳೂರು ಜಿಲ್ಲೆ 
ತಂದೆ, ತಾಯಿ - ಓ , ಎನ್ ಲಿಂಗಣ್ಣಯ್ಯ , ಪುಟ್ಟಗೌರಮ್ಮ 
ಇಂಗ್ಲಿಷ್ ಎಂ . ಎ , 1973, ಕನ್ನಡ ಎಂ . ಎ . 1975 
ಇಂಗ್ಲಿಷ್ ಅಧ್ಯಾಪಕ, ಎಂ . ಡಿ. ಟ ಡಿ. ಬಿ. ಕಾಲೇಜು, ಮೈಸೂರು . 


ಶ್ರೀ ಓ . ಎಲ್ . ನಾಗಭೂಷಣಸ್ವಾಮಿ ಅವರ ಮೊದಲ 
ನೆಯ ಕೃತಿ- ಈ ಕವನ ಸಂಕಲನ. ಆನಂದವನ್ನು ಹೊಂದು 
ವುದಕ್ಕಾಗಿ, ರಸಾಸ್ವಾದನೆಗಾಗಿ ಎಂಬಂಥ ರಮ್ಯುಪಂಥದಲೋಲುಪ 
ಸಿದ್ದಾಂತವನ್ನು ಹೊಡೆದು ಹಾಕಿ ಹೊಸದಾಗಿ ಹುಟ್ಟಿದ ನವ್ಯ 
ಕಾವ್ಯ - ಬದುಕಿನ ವಾಸ್ತವಿಕತೆಗೆ, ಆಧುನಿಕತೆಗೆ ಹೆಚ್ಚು ಹೆಚ್ಚು 
ತೆಕ್ಕೆ ಬಿಚ್ಚಿಕೊಂಡಿತು. ಬದುಕನ್ನು ಆದಷ್ಟು ಹತ್ತಿರದಿಂದ 
ಅವಲೋಕಿಸುವ ದೃಷ್ಟಿ ಬೆಳೆಯುತ್ತ ಬಂದಿತ್ತು . ಇಂತಹುದೇ 
ದೃಷ್ಟಿಯನ್ನು ಹೊತ್ತು ಬಂದಿರುವುದು ಈ ಸಂಕಲನ . 
ಶ್ರೀ ನಾಗಭೂಷಣ ಅವರ ಈ “ ಒಳ” ಕವನಗಳಲ್ಲಿ ವ್ಯಕ್ತಿ ಒಂದು 
ಕಡೆ ಬಿಟ್ಟ ಜಡವಾದ ಬೇರನ್ನು ಕಿತ್ತೊಗೆದು ಹೊಸ ಪರಿಸರದಲ್ಲಿ 
ಬದುಕುವ ಆಸೆಯನ್ನು ಹೊತ್ತಿರುವುದು ಪ್ರಮುಖವಾಗಿ ಕಂಡು 
ಬರುತ್ತದೆ. ಈ ಪ್ರಪಂಚದಲ್ಲಿ ನಾನು ಕೇವಲ, 
ಮೊದಲಿನ ಹಾಗಲ್ಲ ಈಗ, ಈ ಸಭಾಸ್ಥಳಕ್ಕೆ ಬಂದ 
ಕಾರ್ಯಾರ್ಥವೇನು ದೇನಾ ? ಈ ಮುಂತಾದ ಕವನಗಳಲ್ಲಿ 
ವ್ಯಕ್ತಿಯ ಬದುಕಿನ ದ್ವಂದ್ವವನ್ನು ಗುರುತಿಸಬಹುದು. ದಿನ 
ನಿತ್ಯದ ಬಳಕೆ ಮಾತು ಇವು ಕವನಗಳ ವಿಶಿಷ್ಟತೆಯಾಗಿದೆ. 
ಒಮ್ಮೆಲೇ ಕವನ ಕ್ಷೇತ್ರದಲ್ಲಿ ಅತಿಶಯವಾದದ್ದೆ ನನ್ನೂ ಸಾಧಿಸಿ 
ಬಿಡಬಹುದು ಎಂಬ ಭ್ರಮೆ, ಬಿಟ್ಟು , ಈ ಕವಿಗೆ ತನ್ನ 
ಸುತ್ತಲನ್ನು ಅರ್ಥ ಮಾಡಿಕೊಳ್ಳುವ ಜೀವಂತವಾಗಿ ಬದುಕುವ 
ಇವುಗಳ ಜೊತೆಗೆ ಹೊಸಹೊಸದನ್ನು ಅರಸುವ ಪ್ರವೃತ್ತಿ ಇದೆ 
ಎಂಬುದು ಇಲ್ಲಿನ ಕವನಗಳಲ್ಲಿ ಸಾಬೀತಾಗಿದೆ. 


= ಹೊರೆಯಾಲ ದೊರೆಸ್ವಾಮಿ 


